KA / BG- GPO / 2515 /WPP -47 / 2009- 2011 


S 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೬ | ಬೆಂಗಳೂರು, ಗುರುವಾರ, ಮೇ ೫ , ೨೦೧೧, ( ವೈಶಾಖ ೧೫ , ಶಕ ವರ್ಷ ೧೯೩೩) | ಸಂಚಿಕೆ ೧೮ 


ಭಾಗ - ೧ 


ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ ಎಲ್ಲಾ 
ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 

ಇಂಧನ ಸಚಿವಾಲಯ 


ವಿಷಯ : ಮೆ | ಭದ್ರಗಿರಿ ಪವರ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ 3.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಗೋಂದಿ ಕಿರುಜಲ ವಿದ್ಯುತ್ 

ಯೋಜನೆಗಾಗಿ ಕಾಲಾವಕಾಶ ವಿಸ್ತರಣೆ ಬಗ್ಗೆ . 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ಡಿಇ 111 ಎನ್‌ಸಿಇ 2001 ದಿನಾಂಕ : 08 - 10 - 2001. 

2 . ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 449 ಎನ್‌ಸಿಇ 2004 ದಿನಾಂಕ : 30- 12 - 2004. 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 255 ಎನ್‌ಸಿಇ 2005 ದಿನಾಂಕ : 16 -12 - 2005. 
4 . ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೆಶಕರ ಪತ್ರ ಸಂಖ್ಯೆ : 

ಕೆಆರ್‌ಇಡಿ/06 /ಶೋಕಾಸ್ ನೋಟೀಸ್/ 2010 ದಿನಾಂಕ : 17 - 04 - 2010. 
5. ಕಾರಣ ಕೇಳುವ ನೋಟೀಸು ಸಂಖ್ಯೆ : ಇಎನ್ 167 ಎನ್‌ಸಿಇ 2010, ದಿನಾಂಕ : 26 - 04 - 2010. 
6. ಮೆ || ಭದ್ರಗಿರಿ ಪವರ್ ಪ್ರೈವೇಟ್ ಲಿಮಿಟೆಡ್ ಇವರ ಪತ್ರ ಸಂಖ್ಯೆ : BPPL/ GM -A/77/2010-11, ದಿನಾಂಕ : 

27 - 04 - 2010. 
7. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೆಶಕರ ಪತ್ರ ಸಂಖ್ಯೆ : 

ಕೆಆರ್‌ಇಡಿ/ 06 / ಗೋಂದಿ ಕಿಜವಿ/ 2010 /2019 , ದಿನಾಂಕ : 30 - 06 - 2010/ 06 - 07 - 2010. 

ದಿನಾಂಕ : 07 - 08 - 2010 ರಂದು ನಡೆದ ನಿರೂಪಣಾ ಸಭೆಯ ನಡವಳಿ. 
9 . ಸರ್ಕಾರದ ಪತ್ರ ಸಂಖ್ಯೆ : ಇಎನ್ 167 ಎನ್‌ಸಿಇ 2010 ದಿನಾಂಕ : 06 -10 - 2010. 
10 . ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಸಂಖ್ಯೆ : 

ಕೆಆರ್‌ಇಡಿ/06/ ಎಸ್‌ಹೆಚ್ 66 / ಗೋಂದಿ/ 08 , ದಿನಾಂಕ : 29 - 12 - 2010/ 01 - 01 - 2011 , 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಆದೇಶದಲ್ಲಿ ಮೆ ಭದ್ರಗಿರಿ ಪವರ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ 
ತಾಲ್ಲೂಕಿನ ಸಿದ್ದಾಪುರ ಗ್ರಾಮದ ಗೋಂದಿ ಅಣೆಕಟ್ಟಿನ ಎಡದಂಡೆಗೆ ಅಡ್ಡಲಾಗಿ 1.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಗೋಂದಿ ಕಿರುಜಲ ವಿದ್ಯುತ್ 
ಯೋಜನೆಯನ್ನು ಹಂಚಿಕೆ ಮಾಡಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರ ಆದೇಶದಲ್ಲಿ ಮೆ || ಭದ್ರಗಿರಿ ಪವರ್‌ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ 
ತಾಲ್ಲೂಕಿನ ಸಿದ್ದಾಪುರ ಗ್ರಾಮದ ಗೋಂದಿ ಅಣೆಕಟ್ಟಿನ ಎಡದಂಡೆಗೆ ಅಡ್ಡಲಾಗಿ ಹಂಚಿಕೆ ಮಾಡಿರುವ 1.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಗೋಂದಿ 
ಕಿರುಜಲ ವಿದ್ಯುತ್ ಯೋಜನೆಯನ್ನು 3.00 ಮೆಗಾ ವ್ಯಾಟ್ ಸಾಮರ್ಥ್ಯಕ್ಕೆ ಹೆಚ್ಚಿಸಿ ಅನುಷ್ಠಾನ ಮಾಡಲು ಅನುಮತಿ ನೀಡಲಾಗಿತ್ತು . 

ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರ ಆದೇಶದಲ್ಲಿ ಮೆ | ಭದ್ರಗಿರಿ ಪವರ್ ಪ್ರೈವೇಟ್ ಲಿಮಿಟೆಡ್ ಇವರ ಮೇಲಿನ ಯೋಜನೆಯ ಸ್ಥಳವನ್ನು 
ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲ್ಲೂಕಿನ ಚಿಕ್ಕಗೊಪ್ಪನಹಳ್ಳಿ ಗ್ರಾಮದ ಗೋಂದಿ ಅಣೆಕಟ್ಟಿನ ಎಡದಂಡೆಗೆ ಬದಲಾಯಿಸಿ ಅನುಮತಿ ನೀಡಲಾಗಿದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (4) ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೆಶಕರು 
ಅಭಿವೃದ್ಧಿದಾರರ ಅನುಷ್ಠಾನದ ಅವಧಿಯು ಸರ್ಕಾರದ ಆದೇಶದಂತೆ ಪೂರ್ಣಗೊಂಡಿದ್ದು, ಅನುಷ್ಠಾನದ ನಿಟ್ಟಿನಲ್ಲಿ ಯಾವುದೇ ಪ್ರಗತಿಯನ್ನು ಸಾಧಿಸದೇ 

( ೧೩೭೭) 


೧೩೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೫ , ೨೦೧೧ 


ಭಾಗ - ೧ 


ಇರುವುದರಿಂದ ಹಾಗೂ ಕಾಲಾವಕಾಶ ವಿಸ್ತರಣೆಯನ್ನು ಮಾಡಿಕೊಳ್ಳದೇ ಇರುವ ಹಿನ್ನೆಲೆಯಲ್ಲಿ ಮೆ|| ಭದ್ರಗಿರಿ ಪವರ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ 
ಯೋಜನೆ ಏಕೆ ರದ್ದುಪಡಿಸಬಾರದು ಎಂಬುದಕ್ಕೆ ಕಾರಣ ಕೇಳುವ ನೋಟೀಸನ್ನು ಜಾರಿ ಮಾಡಲು ಶಿಫಾರಸ್ಸು ಮಾಡಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (5) ರ ಕಾರಣ ಕೇಳುವ ನೋಟೀಸಿನಲ್ಲಿ ಯೋಜನೆಯ ಹಂಚಿಕೆ ಆದೇಶವನ್ನು ಏಕೆ ರದ್ದುಪಡಿಸಬಾರದೆಂದು 
ಮೆ|| ಭದ್ರಗಿರಿ ಪವರ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ನೋಟೀಸನ್ನು ಕಳುಹಿಸಿದ 15 ದಿನಗಳೊಳಗಾಗಿ ಸಮಜಾಯಿಷಿಯನ್ನು ನೀಡುವಂತೆ ತಿಳಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (6) ರ ಅಭಿವೃದ್ಧಿದಾರರು, ಈ ಯೋಜನೆಗಾಗಿ ಕಾಲಾವಕಾಶವನ್ನು ಕೆ. ಆರ್. ಇ. ಡಿ.ಎಲ್. ಗೆ ಕೋರಲಾಗಿದ್ದರೂ 
ಅವರಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲವೆಂದು ತಿಳಿಸಿ, ಈ ಯೋಜನೆಗಾಗಿ IREDA ದಿಂದ ಸಾಲ ಮಂಜೂರಾತಿಯಾಗಿದ್ದು, ಯೋಜನೆಯನ್ನು ಜುಲೈ 
2010ರೊಳಗಾಗಿ ಪ್ರಾರಂಭಿಸಲಾಗುವುದೆಂದು ಕಾರಣ ಕೇಳುವ ನೋಟೀಸಿಗೆ ಉತ್ತರ ನೀಡಿರುತ್ತಾರೆ. ಸದರಿ ಉತ್ತರವನ್ನು ಸರ್ಕಾರದ ಪತ್ರ ಸಂಖ್ಯೆ : ಇಎನ್ 
167 ಎನ್‌ಸಿಇ 2017 , ದಿನಾಂಕ : 02 - 07 - 2010ರಲ್ಲಿ ಕೆ. ಆರ್. ಇ. ಡಿ.ಎಲ್. ಗೆ ಕಳುಹಿಸಿ ಅವರಿಂದ ವರದಿಯನ್ನು ಕೋರಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 7)ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ, ವ್ಯವಸ್ಥಾಪಕ 
ನಿರ್ದೆಶಕರು ಈ ಕಂಪನಿಯವರು ಯೋಜನೆಯನ್ನು 2010ರ ಸೆಪ್ಟೆಂಬರ್ ತಿಂಗಳಿನಲ್ಲಿ ಅನುಷ್ಠಾನಗೊಳಿಸಲು ಸಿದ್ಧತೆ ಮಾಡಿಕೊಂಡಿರುವುದರಿಂದ, 
ಯೋಜನೆಯ ಅನುಷ್ಠಾನದ ಕಾಲಾವಧಿಯನ್ನು ದಿನಾಂಕ : 01- 10 - 2009 ರಿಂದ 30 - 09 - 2010ರವರೆಗೆ ವಿಸ್ತರಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 
ಮೇಲೆ ಓದಲಾದ ಕ್ರಮ ಸಂಖ್ಯೆ (8) ರ ನಿರೂಪಣಾ ಸಭೆಯ ನಿರ್ಣಯದ ಉದ್ದತ ಭಾಗವು ಈ ಕೆಳಗಿನಂತಿದೆ : 

“ ಈ ಕಂಪನಿಗೆ ದಿನಾಂಕ : 08 - 10 - 2001ರ ಸರ್ಕಾರಿ ಆದೇಶದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲ್ಲೂಕಿನ 
ಸಿದ್ಧಿಪುರ ಗ್ರಾಮದ ಬಳಿ 1.00 ಮೆ . ವ್ಯಾ . ಸಾಮರ್ಥ್ಯದ ಕಿರುಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡಲಾಗಿತ್ತು. ಈ 
ಯೋಜನೆಯ ಸಾಮರ್ಥ್ಯವನ್ನು ದಿನಾಂಕ : 30 -12- 2004ರ ಆದೇಶದಲ್ಲಿ 3.00 ಮೆ .ವ್ಯಾಗೆ ಹೆಚ್ಚಿಸಲಾಗಿತ್ತು . ಅಭಿವೃದ್ಧಿದಾರರು 
ಯೋಜನೆಯನ್ನು ನಿಗದಿತ ಅವಧಿಯೊಳಗೆ ಅನುಷ್ಠಾನ ಮಾಡದಿರುವ ಹಿನ್ನೆಲೆಯಲ್ಲಿ, ಯೋಜನೆಯ ಹಂಚಿಕೆಯನ್ನು ಏಕೆ 
ರದ್ದುಪಡಿಸಬಾರದೆಂಬುದಕ್ಕೆ ಸಮಜಾಯಿಷಿಯನ್ನು ನೀಡುವಂತೆ ಕೋರಿ ಕಾರಣ ಕೇಳುವ ನೋಟೀಸನ್ನು ದಿನಾಂಕ : 
26 - 04 - 2010ರಂದು ಜಾರಿ ಮಾಡಲಾಗಿತ್ತು. 

ಈ ಯೋಜನೆಯ ಅನುಷ್ಠಾನಕ್ಕಾಗಿ ಕಾಲಾವಕಾಶವನ್ನು ವಿಸ್ತರಿಸಲು ಕೆ.ಆರ್. ಇ. ಡಿ.ಎಲ್. ಗೆ ಪಾವತಿಸಬೇಕಾಗಿರುವ 
ಶುಲ್ಕವನ್ನು ಪಾವತಿಸಲಾಗಿದೆ ಎಂದು ತಿಳಿಸಿರುತ್ತಾರೆ. ನಿರೂಪಣೆಯ ಸಂದರ್ಭದಲ್ಲಿ ಅಭಿವೃದ್ಧಿದಾರರು ಕಾಮಗಾರಿಯ ಕೆಲಸಗಳಲ್ಲಿ 
ಪ್ರಗತಿಯನ್ನು ಸಾಧಿಸಲಾಗಿದೆ ಎಂದು, ಇ ಅಂಡ್‌ ಎಂ . ಪರಿಕರಗಳು ಯೋಜನೆಯ ಸ್ಥಳಕ್ಕೆ ತಲುಪಿರುತ್ತದೆ ಎಂದು ತಿಳಿಸಿದರು. 
ಈ ಯೋಜನೆಯನ್ನು 2010ರೊಳಗಾಗಿ ಪ್ರಾರಂಭಿಸಲಾಗುವುದೆಂದು ತಿಳಿಸಿದರು. ಈ ಮಾಹಿತಿಯ ಆಧಾರದಲ್ಲಿ ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು 
ಕಳುಹಿಸಬೇಕೆಂದು ನಿರ್ಣಯಿಸಲಾಯಿತು. ” 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 9) ರ ಪತ್ರದಲ್ಲಿ , ದಿನಾಂಕ : 07 - 08 - 2010ರಂದು ನಡೆದ ನಿರೂಪಣಾ ಸಭೆಯ ನಿರ್ಣಯದಂತೆ, 
ಪ್ರಸ್ತಾವನೆಯನ್ನು ಕಳುಹಿಸಿಕೊಡಲು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರನ್ನು ಕೋರಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (10) ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ 
ನಿರ್ದೆಶಕರು, ಅಭಿವೃದ್ಧಿದಾರರು ಯೋಜನೆಯ ಅನುಷ್ಠಾನದ ನಿಟ್ಟಿನಲ್ಲಿ ಸಾಧಿಸಿರುವ ಪ್ರಗತಿಯನ್ನು ಪಟ್ಟಿ ಮಾಡಿ ಕೆ.ಆರ್. ಇ. ಡಿ.ಎಲ್.ಗೆ 
ಪಾವತಿಸಬೇಕಾಗಿರುವ ಉಳಿದ ಶುಲ್ಕವನ್ನು ಪಾವತಿಸಬೇಕೆಂಬ ನಿಬಂಧನೆಯೊಂದಿಗೆ ದಿನಾಂಕ : 06 - 01- 2008ರಿಂದ ಮುಂದಿನ ಮೂರು ವರ್ಷದ 
ಅವಧಿಗೆ ಕಾಲಾವಕಾಶವನ್ನು ವಿಸ್ತರಿಸಲು ಶಿಫಾರಸ್ಸು ಮಾಡಿ ಪ್ರಸ್ತಾವನೆಯನ್ನು ಕಳುಹಿಸಿಕೊಟ್ಟಿರುತ್ತಾರೆ. 

ಅಭಿವೃದ್ಧಿದಾರರು ಎಲ್ಲಾ ಅನುಮೋದನೆಗಳನ್ನು ವಾಸ್ತವವಾಗಿ ಪಡೆದುಕೊಂಡಿರುವುದರಿಂದ ಹಾಗೂ ಕರ್ನಾಟಕ ನವೀಕರಿಸಬಹುದಾದ ಇಂಧನ 
ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರು ಕಾಲಾವಧಿ ವಿಸ್ತರಣೆಯನ್ನು ನೀಡಬಹುದಾಗಿದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವ ಹಿನ್ನೆಲೆಯಲ್ಲಿ, 
ಸರ್ಕಾರದ ಮಟ್ಟದಲ್ಲಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಲಾಗಿದೆ : 

ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 167 ಎನ್‌ಸಿಇ 2010, ಬೆಂಗಳೂರು, ದಿನಾಂಕ: 28 -02 -2011 
ಮೆಗೆ ಭದ್ರಗಿರಿ ಪವರ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲ್ಲೂಕಿನ ಚಿಕ್ಕಗೊಪ್ಪನಹಳ್ಳಿ ಗ್ರಾಮದ ಗೋಂದಿ 
ಅಣೆಕಟ್ಟಿನ ಎಡದಂಡೆಗೆ ಅಡ್ಡಲಾಗಿ ಅನುಮತಿಸಲಾದ 3.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಗೋಂದಿ ಕಿರುಜಲ ವಿದ್ಯುತ್ ಯೋಜನೆಯ ಅನುಷ್ಠಾನಕ್ಕಾಗಿ 
ಕೆಳಗಿನ ನಿಬಂಧನೆಗೊಳಪಟ್ಟು ದಿನಾಂಕ : 30 -06 - 2011ರ ತನಕ ಕಾಲಾವಕಾಶವನ್ನು ವಿಸ್ತರಿಸಲಾಗಿದೆ : 

ಅಭಿವೃದ್ಧಿದಾರರು ಈ ಸಂಬಂಧ ಬಾಕಿ ಇರುವ ಶುಲ್ಕವನ್ನು ಕೆ. ಆರ್. ಇ . ಡಿ.ಎಲ್. ಗೆ ಪಾವತಿಸತಕ್ಕದ್ದು. 

ಸದರಿ ಆದೇಶವನ್ನು ರದ್ದು ಪಡಿಸುವುದು / ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
3. ಮೇಲೆ ಓದಲಾದ (1)ರ ಹಂಚಿಕೆ ಆದೇಶದ ಇತರ ನಿಬಂಧನೆಗಳು ಯಥಾವತ್ತಾಗಿ ಮುಂದುವರೆಯುತ್ತವೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸುರೇಶ್ ಬಿ. ಕೃಷ್ಣಪ್ಪನವರ್ 
ಪಿ . ಆರ್ . 628 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಇಂಧನ ಇಲಾಖೆ 


1 , 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೫, ೨೦೧೧ 


೧೩೭೯ 


ಇಂಧನ ಸಚಿವಾಲಯ 
ವಿಷಯ : “ ಜವಾಹರಲಾಲ್ ನೆಹರು ನ್ಯಾಶನಲ್ ಸೋಲಾರ್ ಮಿಷನ್ ” ಕಾರ್ಯಕ್ರಮದಲ್ಲಿ ಎನ್. ಟಿ. ಪಿ. ಸಿ. ವಿದ್ಯುತ್ ವ್ಯಾಪಾರ ನಿಗಮದ 

ಮುಖಾಂತರ ಕರ್ನಾಟಕದಲ್ಲಿ ಸೌರ ವಿದ್ಯುತ್ ಸ್ಥಾವರ ಯೋಜನೆಯ ವಿದ್ಯುತ್ ಖರೀದಿ ಒಪ್ಪಂದಗಳನ್ನು ಸಹಿ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಎನ್. ಟಿ .ಪಿ . ಸಿ. ವಿದ್ಯುತ್ ವ್ಯಾಪಾರ ನಿಗಮದವರ ಪತ್ರ ಸಂಖ್ಯೆ : ಎನ್. ವಿ. ವಿ.ಎನ್./ ಬಿಡಿ/ ಜೆಎನ್‌ಎನ್‌ಎಸ್‌ಎಮ್/ಎನ್ ಪಿ 

ಸೋಲಾರ್/ ಇಓಐ/31 1/ 00000001 ದಿನಾಂಕ : 26 -11- 2010. 
ವ್ಯವಸ್ಥಾಪಕ ನಿರ್ದೇಶಕರು ಬೆಂಗಳೂರು ವಿದ್ಯುಚ್ಛಕ್ತಿ ಸರಬರಾಜು ಕಂಪನಿ ನಿಯಮಿತರವರ ಪತ್ರ ಸಂಖ್ಯೆ : 

ಜಿಎಮ್( ಪಿಪಿ)/ ಡಿಜಿಎಮ್-1ಎಜಿಎಮ್ - 1ಬಿಸಿ - 39 /ಎಫ್ - 3811 ದಿನಾಂಕ : 04 - 01 - 2011 . 
3. ವ್ಯವಸ್ಥಾಪಕ ನಿರ್ದೇಶಕರು ಬೆಂಗಳೂರು ವಿದ್ಯುಚ್ಛಕ್ತಿ ಸರಬರಾಜು ಕಂಪನಿ ನಿಯಮಿತರವರ ಪ್ರವ್ಯ 

( ವಿಖ) ಉಪ್ರವ್ಯl /ಸಪ್ರವ್ಯ 1 / ಬಿಸಿ - 39 / ಎಫ್ - 2472ಜೆ/ 4312 - 16 ದಿನಾಂಕ : 04 - 02 - 2011 . 
ಪ್ರಸ್ತಾವನೆ: 

ರಾಷ್ಟ್ರೀಯ ಶಾಖೋತ್ಪನ್ನ ವಿದ್ಯುತ್ ನಿಗಮ ನಿಯಮಿತ (ಎನ್‌ಟಿಪಿಸಿ) ವಿದ್ಯುತ್ ವ್ಯಾಪಾರ ನಿಗಮ ನಿಯಮಿತ ( ವಿವಿಎನ್‌ಎಲ್‌) ದ ಮುಖ್ಯ 
ಕಾರ್ಯನಿರ್ವಹಣಾ ಅಧಿಕಾರಿ ( ಸಿ. ಇ. ಒ ) ರವರು ಮೇಲೆ ಓದಲಾದ (1) ರಲ್ಲಿ, ರಾಜ್ಯದಲ್ಲಿ ವಿದ್ಯುತ್ ವಿತರಣಾ ಕಂಪನಿಗಳು, ಸೌರ ವಿದ್ಯುತ್ ಇಂಧನವನ್ನು 
ಶಾಖೋತ್ಪನ್ನ ವಿದ್ಯುತ್ ಇಂಧನದೊಡನೆ ಸೇರಿಸಿ ಖರೀದಿ ಮಾಡಲು ಆಪೇಕ್ಷೆಯನ್ನು ಕೋರಿರುತ್ತಾರೆ. ಇದರಂತೆ ಮೇಲೆ ಓದಲಾದ ( 2) ರಲ್ಲಿ ವ್ಯವಸ್ಥಾಪಕ 
ನಿರ್ದೆಶಕರು, ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ರವರು , 100 ಮೆಗಾವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ಖರೀದಿ ಮಾಡುವ ವಿವರಣ 
ಪಟ್ಟಿಯನ್ನು Additional General Manager VC Business Development and Solar NTPC VVNL ರವರಿಗೆ , ರಾಜ್ಯದ ಎಲ್ಲಾ ವಿದ್ಯುತ್ ವಿತರಣಾ 
ಕಂಪನಿಗಳ ಪರವಾಗಿ ಅಪೇಕ್ಷೆಯನ್ನು, ನಿಗಧಿತ ನಮೂನೆಯಲ್ಲಿ ಸಲ್ಲಿಸಿದ್ದರು ಮೇಲೆ ಓದಲಾದ (3) ರಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು, ಬೆಂಗಳೂರು ವಿದ್ಯುತ್ 
ಸರಬರಾಜು ಕಂಪನಿ ನಿಯಮಿತರವರು , ಇಂಧನ ಇಲಾಖೆ ನಿರ್ದೇಶನದಂತೆ ಜವಾಹರಲಾಲ್ ನೆಹರು ನ್ಯಾಶನಲ್ ಸೋಲಾರ್‌ ಮಿಷನ್ ಕಾರ್ಯಕ್ರಮದಲ್ಲಿ , 
ಎನ್ .ಟಿ . ಪಿ.ಸಿ. ವಿದ್ಯುತ್ ವ್ಯಾಪಾರ ನಿಗಮದ ಮುಖಾಂತರ, ಸೌರ ವಿದ್ಯುತ್ ಸ್ಥಾವರ ಯೋಜನೆಯ ವಿದ್ಯುತ್ ಖರೀದಿ ಒಪ್ಪಂದವನ್ನು ನವದೆಹಲಿಯಲ್ಲಿ 
ದಿನಾಂಕ : 07 - 01 - 2011ರಂದು, ಕರ್ನಾಟಕ ರಾಜ್ಯದ ಎಲ್ಲಾ ವಿದ್ಯುತ್ ವಿತರಣಾ ಕಂಪನಿಗಳ ಪರವಾಗಿ, ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ 
ವತಿಯಿಂದ ಸಹಿ ಮಾಡಲಾಗಿರುತ್ತದೆ ಎಂದು ತಿಳಿಸಿರುತ್ತಾರೆ . ಹಾಗೂ ಮುಂದಿನ ದಿನಗಳಲ್ಲಿ ವಿದ್ಯುತ್ ಬಿಲ್ ಪಾವತಿಸುವ ಸಂದರ್ಭದಲ್ಲಿ, ಇತರೆ ಎಲ್ಲಾ 
ವಿದ್ಯುತ್ ವಿತರಣಾ ಕಂಪನಿಗಳು ಸಹ ಅವರವರ ಶೇಕಡವಾರು ಭಾಗಕ್ಕೆ ವಿದ್ಯುತ್ ಬಿಲ್ ಪಾವತಿಸಬೇಕಾಗಿರುತ್ತದೆ. ಅದರಂತೆ ಎಲ್ಲಾ ವಿದ್ಯುತ್ ವಿತರಣಾ 
ಕಂಪನಿಗಳ ಪರವಾಗಿ ಸದರಿ ವಿದ್ಯುತ್ ಖರೀದಿ ಒಪ್ಪಂದಕ್ಕೆ ಸಹಿ ಮಾಡುವ ಅಧಿಕಾರವನ್ನು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿಗೆ 
ನಿಯೋಜಿಸಿರುವ ಬಗ್ಗೆ ಸರ್ಕಾರಿ ಆದೇಶವನ್ನು ಹೊರಡಿಸಲು ಕೋರಿರುತ್ತಾರೆ. 
ಅದರಂತೆ ಈ ಕೆಳಗಿನ ಆದೇಶ : 

ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 88 ಎನ್ಸಿಇ 2011, ಬೆಂಗಳೂರು, ದಿನಾಂಕ: 11 - 02 - 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ, “ಜವಾಹರಲಾಲ್ ನೆಹರು ನ್ಯಾಶನಲ್ ಸೋಲಾರ್ ಮಿಷನ್ ” ಕಾರ್ಯಕ್ರಮದಡಿಯಲ್ಲಿ 
ಎನ್. ಟಿ.ಪಿ.ಸಿ. ವಿದ್ಯುತ್ ವ್ಯಾಪಾರ ನಿಗಮದ ಸೌರ ವಿದ್ಯುತ್ ಖರೀದಿ ಒಪ್ಪಂದಗಳನ್ನು ( ಪಿಪಿಎ) ರಜ್ಯದ ಎಲ್ಲಾ ವಿದ್ಯುತ್ ವಿತರಣಾ ಕಂಪನಿಗಳ ಪರವಾಗಿ 
ಸಹಿ ಮಾಡಿರುವುದಕ್ಕೆ ಬೆಂಗಳೂರು ವಿದ್ಯುಚ್ಛಕ್ತಿ ಸರಬರಾಜು ಕಂಪನಿಗೆ ಘಟನೋತ್ತರ ಅನುಮತಿ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸುರೇಶ್ ಬಿ. ಕೃಷ್ಣಪ್ಪನವರ್ 
ಪಿ . ಆರ್. 629 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಇಂಧನ ಇಲಾಖೆ 

ಇಂಧನ ಸಚಿವಾಲಯ 
ವಿಷಯ : ಮೆ | ದಾಬೇವಾಡಿ ಹೈಡೋ ಪವರ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ಯೋಜನೆಯ ಅನುಷ್ಠಾನಕ್ಕೆ ಕಾಲಾವಕಾಶ 

ವಿಸ್ತರಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ಇಂಇ 238 ಎನ್‌ಸಿಇ 2002 ದಿನಾಂಕ : 10 - 04 - 2003. 

2 . ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 93 ಎನ್‌ಸಿಇ 2005 ದಿನಾಂಕ : 18 -04 - 2006. 
3 . ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 28 ಎನ್‌ಸಿಇ 2008 ದಿನಾಂಕ : 03 - 03 - 2008 . 
4 . ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 70 ಎನ್‌ಸಿಇ 2009 ದಿನಾಂಕ : 12 - 06 -2009 . 
5. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೆಶಕರ ಪತ್ರ ಸಂಖ್ಯೆ 

ಕೆಆರ್‌ಇಡಿ/06 / ದಾಬೇವಾಡಿ/09 /3575 , ದಿನಾಂಕ : 28 /29 -10 - 2009 ಮತ್ತು ಕೆಆರ್‌ಇಡಿ/06/ 

ದಾಬೇವಾಡಿ ಕಿ. ಜ. ವಿ ./ 2010 /600, ದಿನಾಂಕ : 23 - 02 - 2010 / 03 - 03 - 2010 . 
ಪ್ರಸ್ತಾವನೆ: 

ಮೆ || ಅಜಿ ಇಂಜಿನಿಯರ್ ಕಂಪನಿಗೆ ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲ್ಲೂಕಿನ ದಾಬೇವಾಡಿ ಗ್ರಾಮದ ಬಳಿ ಪಂಡ್ತಿ ನದಿಗೆ ಅಡ್ಡಲಾಗಿ 
2. 00 ಮೆಗಾ ವ್ಯಾಟ್ ಸಾಮರ್ಥ್ಯದ ದಾಬೆವಾಡಿ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ 
ಹಂಚಿಕೆ ಮಾಡಲಾಗಿತ್ತು . 

ಸದರಿ ಕಂಪನಿಗೆ ಹಂಚಿಕೆ ಮಾಡಲಾದ ಯೋಜನೆಯ ಸಾಮರ್ಥ್ಯವನ್ನು ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರ ಸರ್ಕಾರಿ ಆದೇಶದಲ್ಲಿ 
ಸೂಚಿಸಿರುವ ನಿಬಂಧನೆಗೊಳಪಟ್ಟು 12.00 ಮೆಗಾ ವ್ಯಾಟ್‌ಗೆ ಹೆಚ್ಚಿಸಲಾಗಿತ್ತು. 


೧೩೮೦ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಮೇ ೫ , ೨೦೧೧ 


ಭಾಗ - ೧ 


ಮೇಲೆ ತಿಳಿಸಿದ ಯೋಜನೆಯನ್ನು ಅನುಷ್ಠಾನ ಮಾಡಲು ಕಾಲಾವಕಾಶವನ್ನು ಮೇಲೆ ಕ್ರಮ ಸಂಖ್ಯೆ (3) ರಲ್ಲಿ ಓದಲಾದ ಸರ್ಕಾರಿ ಆದೇಶ 
ಹೊರಡಿಸಿದ ದಿನಾಂಕದಿಂದ ಒಂದು ವರ್ಷದ ಅವಧಿಗೆ ವಿಸ್ತರಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 4) ರ ಆದೇಶದಲ್ಲಿ ಮೆ || ಆಜಿ ಇಂಜಿನಿಯರ್ ಕಂಪನಿಯ ಹೆಸರನ್ನು ಮೆ || ದಾಬೇವಾಡಿ ಹೈಡೋ ಪವರ್ 
ಪ್ರೈವೇಟ್ ಲಿಮಿಟೆಡ್ ಎಂದು ಬದಲಾಯಿಸಿ ಯೋಜನೆಯನ್ನು ಅನುಷ್ಠಾನ ಮಾಡಲು ಕಟ್ಟಕಡೆಯದಾಗಿ ದಿನಾಂಕ : 31 - 03 - 2010ರವರೆಗೆ 
ಕಾಲಾವಕಾಶವನ್ನು ವಿಸ್ತರಿಸಲಾಗಿತ್ತು. 

ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತ ಇವರು ಮೇಲೆ ಓದಲಾದ ಕ್ರಮ ಸಂಖ್ಯೆ (5) ರ 
ಪತ್ರಗಳಲ್ಲಿ ಮೆ | ಆಜಿ ಇಂಜಿನಿಯರ್‌ರವರು ತಮ್ಮ ಮನವಿಯಲ್ಲಿ ಅರಣ್ಯ ಜಮೀನು ಸ್ವಾಧೀನಪಡಿಸಿಕೊಳ್ಳಲು ಸಮಯಾವಕಾಶ ಬೇಕಾಗಿದ್ದು , 
ಯೋಜನೆಯನ್ನು ಪೂರ್ಣಗೊಳಿಸಲು ದಿನಾಂಕ : 31- 03 - 2011ರವರೆಗೆ ಕಾಲಾವಕಾಶ ಕೋರಿರುವುದರಿಂದ, ಸದರಿ ಕಂಪನಿಗೆ ಯೋಜನೆಯನ್ನು 
ಪೂರ್ಣಗೊಳಿಸಲು ಕಾಲಾವಕಾಶವನ್ನು ದಿನಾಂಕ : 31 - 03 - 2011ರವರೆಗೆ ವಿಸ್ತರಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 
ಮೇಲಿನ ಶಿಫಾರಸ್ಸನ್ನು ಸರ್ಕಾರದ ಮಟ್ಟದಲ್ಲಿ ಪರಿಶೀಲಿಸಿ, ಈ ಕೆಳಗಿನಂತೆ ಆದೇಶಿಸಲಾಗಿದೆ : 

ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 70 ಎನ್‌ಸಿಇ 2009 , ಬೆಂಗಳೂರು, ದಿನಾಂಕ: 23 - 02 - 2011 

ಹೈಡೋ ಪವರ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ದಾಬೇವಾಡಿ ಗ್ರಾಮದ 
ಬಳಿ ಪಂಡ್ತಿ ನದಿಗೆ ಅಡ್ಡಲಾಗಿ ಹಂಚಿಕೆಯಾಗಿರುವ 12 .00 ಮೆಗಾ ವ್ಯಾಟ್ ಸಾಮರ್ಥ್ಯದ ದಾಬೇವಾಡಿ ಕಿರುಜಲ ವಿದ್ಯುತ್ ಯೋಜನೆಯನ್ನು ಅನುಷ್ಠಾನ 
ಮಾಡಲು ಈ ಕೆಳಕಂಡ ನಿಬಂಧನೆಗಳಿಗೊಳಪಟ್ಟು ಕೊನೆಯ ಕಾಲಾವಕಾಶವನ್ನು ದಿನಾಂಕ : 31 -12 - 2011ರ ತನಕ ವಿಸ್ತರಿಸಲಾಗಿದೆ. 

1. ಅಭಿವೃದ್ಧಿದಾರರು ಮೆಗಾ ವ್ಯಾಟ್ ಒಂದಕ್ಕೆ ರೂ . 1.00 ಲಕ್ಷದಂತೆ ಒಟ್ಟು ರೂ . 15.00 ಲಕ್ಷಗಳನ್ನು ಕರ್ನಾಟಕ ನವೀಕರಿಸಬಹುದಾದ 

ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ penalty ಪಾವತಿಸುವುದು. 
ದಿನಾಂಕ : 31- 12 - 2011ರೊಳಗಾಗಿ ಯೋಜನೆಯನ್ನು Commission ಮಾಡದಿದ್ದಲ್ಲಿ, ಸದರಿ ಮೊತ್ತವನ್ನು “ ಅಕ್ಷಯ ಶಕ್ತಿ ನಿಧಿಗೆ 
ವರ್ಗಾಯಿಸುವುದು. 
- ಈ ಆದೇಶವನ್ನು ರದ್ದು ಪಡಿಸುವುದು / ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ . 
ಮೇಲೆ ಕ್ರ. ಸಂ .(1)ರಲ್ಲಿ ಓದಲಾದ ಹಂಚಿಕೆ ಆದೇಶದ ಇತರ ನಿಬಂಧನೆಗಳು ಯಥಾವತ್ತಾಗಿ ಮುಂದುವರೆಯುತ್ತವೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸುರೇಶ್ ಬಿ. ಕೃಷ್ಣಪ್ಪನವರ್ 
ಪಿ . ಆರ್ . 630 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಇಂಧನ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಶ್ರೀ ಇ, ಈಶ್ವರನಾಯಕ್, ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ ( ಭೂ ಮಂಜೂರಾತಿ) ಇವರ ವಿರುದ್ದ 

ಇಲಾಖಾ ವಿಚಾರಣೆ - ದಂಡನೆಯನ್ನು ವಿಧಿಸುವ ಬಗ್ಗೆ . 
ಓದಲಾಗಿದೆ : 1. ನೋಟೀಸ್ ಸಂಖ್ಯೆ ಸಿಆಸುಇ 3 ಎಸ್ ಇ ಎನ್ 2010 ದಿನಾಂಕ : 26 - 03 - 2010 . 

2 . ನೋಟೀಸ್ ಸಂಖ್ಯೆ ಸಿಆಸುಇ 3 ಎಸ್ ಇ ಎನ್ 2010 ದಿನಾಂಕ : 06 - 07 - 2010. 
ಪ್ರಸ್ತಾವನೆ: 

ಶ್ರೀ ಇ, ಈಶ್ವರನಾಯಕ್ , ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ ( ಭೂ ಮಂಜೂರಾತಿ) ಇವರು ನಿಯಮಾನುಸಾರ 
ಸರ್ಕಾರಕ್ಕೆ ನಿಗದಿತವಾಗಿ ಅಂದರೆ 1991ನೇ ಸಾಲಿನಿಂದ 2007 - 08ರವರೆಗಿನ ಸಾಲುಗಳ ಆಸ್ತಿ ಮತ್ತು ಋಣ ಪಟ್ಟಿ ಸಲ್ಲಿಸದಿರುವ ಆರೋಪಗಳಿಗೆ 
ಸಂಬಂಧಿಸಿದಂತೆ, ಸದರಿಯವರಿಗೆ ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ನೋಟೀಸ್‌ನೊಂದಿಗೆ ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ, 
ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿಗಳು 1957ರ ನಿಯಮ 12 ರನ್ವಯ ದೋಷಾರೋಪಣಾ ಪಟ್ಟಿ ಜಾರಿಗೊಳಿಸಿ ವಿವರಣೆ ಕೋರಲಾಗಿತ್ತು. 
ದಿನಾಂಕ 26- 03 - 2010ರ ನೋಟೀಸಿಗೆ ಅಧಿಕಾರಿಯು ಯಾವುದೇ ವಿವರಣೆ ನೀಡಿಲ್ಲವಾದ್ದರಿಂದ ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ ಮತ್ತೊಂದು ಜ್ಞಾಪನ 
ನೋಟೀಸ್‌ನ್ನು ಕೂಡಾ ಜಾರಿ ಮಾಡಿ ವಿವರಣೆ ಕೋರಲಾಗಿತ್ತು . ಜ್ಞಾಪನ ನೋಟೀಸಿಗೂ ಸಹಾ ಅಧಿಕಾರಿಯವರು ಯಾವುದೇ ಹೇಳಿಕೆ ಸಲ್ಲಿಸಿರುವುದಿಲ್ಲ . 

- ಶ್ರೀ ಇ, ಈಶ್ವರನಾಯಕ್, ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ ( ಭೂ ಮಂಜೂರಾತಿ) ಇವರು ಕರ್ನಾಟಕ ನಾಗರೀಕ 
ಸೇವಾ ( ನಡತೆ) ನಿಯಮಾವಳಿಗಳನುಸಾರ ಆಯಾ ಸಾಲಿನಲ್ಲಿ ಆಸ್ತಿ ಮತ್ತು ಋಣ ಪಟ್ಟಿಗಳನ್ನು ಸಲ್ಲಿಸಿರುವುದಿಲ್ಲ. ಅಧಿಕಾರಿಗೆ ಆಸ್ತಿ ಮತ್ತು ಋಣ ಪಟ್ಟಿ 
ಸಲ್ಲಿಸುವಂತೆ ಹಲವಾರು ಬಾರಿ ಸೂಚನೆ /ನೋಟೀಸ್ ನೀಡಿ ಸೂಚಿಸಿದ್ದರೂ ಸಹಾ ಅಧಿಕಾರಿಯವರು 1991 ರಿಂದ 2007 - 08ನೇ ಸಾಲುಗಳ ಆಸ್ತಿ ಮತ್ತು 
ಋಣಪಟ್ಟಿ ಸಲ್ಲಿಸಿರುವುದಿಲ್ಲ ಹಾಗೂ ಯಾವುದೇ ವಿವರಣೆಯನ್ನು ನೀಡಿರುವುದಿಲ್ಲ. ಆದ್ದರಿಂದ ಅಧಿಕಾರಿಯ ವಿರುದ್ಧ ಹೊರಿಸಲಾದ ನಿಗದಿತವಾಗಿ ಆಸ್ತಿ 
ಮತ್ತು ಋಣ ಪಟ್ಟಿ ಸಲ್ಲಿಸದಿರುವ ಆರೋಪವು ನಿಸ್ಸಂಶಯವಾಗಿ ಸಾಬೀತಾಗಿರುತ್ತದೆ. ಇದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 3 ಸೇವಿ2010, ಬೆಂಗಳೂರು, ದಿನಾಂಕ: 11 - 02 - 2011 
- ಶ್ರೀ ಇ , ಈಶ್ವರನಾಯಕ್, ಸರ್ಕಾರದ ಅಧೀನ ಕಾರ್ಯದರ್ಶಿ , ಕಂದಾಯ ಇಲಾಖೆ ( ಭೂ ಮಂಜೂರಾತಿ) ಇವರಿಗೆ ಮೇಲ್ಕಂಡಂತೆ ಸಾಬೀತಾದ 
ಆರೋಪಗಳಿಗಾಗಿ ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿಗಳು 1957ರ ನಿಯಮ 8( iv a) ರ 
ಅನ್ವಯ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ದಿನಾಂಕ 31 - 07 - 2011ರ ವರೆಗೆ ಜಾರಿಯಲ್ಲಿರುವಂತೆ ಇವರ ವೇತನವನ್ನು ಕಾಲಿಕ ವೇತನ ಶ್ರೇಣಿಯಲ್ಲಿ 
ಒಂದು ಹಂತ ಕೆಳಗೆ ಇಳಿಸಿ ಆದೇಶಿಸಿದೆ. ನಂತರ ಅಧಿಕಾರಿಯು ನಿವೃತ್ತಿ ಹೊಂದುವ ತಿಂಗಳಲ್ಲಿ ಅವರ ವೇತನವನ್ನು ಅವರು ದಂಡನೆಗೆ ಮುಂಚೆ 
ಪಡೆಯುತ್ತಿದ್ದ ವೇತನಕ್ಕೆ ನಿಗದಿಪಡಿಸತಕ್ಕದ್ದು . ದಂಡನೆಯ ಅವಧಿಯಲ್ಲಿ ಅವರ ವೇತನವು ಸ್ಥಿರವಾಗಿರುತ್ತದೆ. ದಂಡನಾವಧಿಯಲ್ಲಿ ಅಧಿಕಾರಿಯು ವೇತನ 
ಬಡ್ತಿಯನ್ನು ಪಡೆಯಲು ಅರ್ಹರಾಗಿರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎ . ಆರ್ . ವಿಜಯಾನಂದ ಶರ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 483 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ 

(ಸೇವೆಗಳು - 3) 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೫ , ೨೦೧೧ 

೧೩೮೧ 
ಉನ್ನತ ಶಿಕ್ಷಣ ಸಚಿವಾಲಯ 
ವಿಷಯ : ಶಿಕ್ಷಣ ಮಹಾವಿದ್ಯಾಲಯಗಳಿಗೆ ಮತೀಯ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಯ ಸ್ಥಾನಮಾನ ನೀಡುವಂತೆ ಘೋಷಿಸುವ ಬಗ್ಗೆ. 
ಓದಲಾಗಿದೆ : 1. ನಿರ್ದೆಶಕರು, ಡಿ.ಎಸ್. ಇ. ಆರ್. ಟಿ ., ಇವರ ಪತ್ರಗಳ ಸಂಖ್ಯೆ : ಶಿತ3 / ಭಾಷಾ ಅಲ್ಪಸಂಖ್ಯಾತ/01/10 - 11, ದಿ : 23 - 7 - 2010 

ಮತ್ತು ಶಿತ3 /ಭಾಷಾ ಅಲ್ಪಸಂಖ್ಯಾತ/ 04 /10 -11, ದಿ : 27 -11 - 2010 . 
2. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಉನ್ನತ ಶಿಕ್ಷಣ ಇಲಾಖೆ , ಇವರ ಅಧ್ಯಕ್ಷತೆಯಲ್ಲಿ 

ದಿ : 25 - 1 - 2011 ರಂದು ನಡೆದ ಸಭೆಯ ನಡವಳಿ. 

3. ಸಮ ಸಂಖ್ಯೆಯ ಸರ್ಕಾರದ ಪತ್ರ ದಿ : 3- 2 -2011 . 
ಪ್ರಸ್ತಾವನೆ: 

ಮೇಲೆ ಓದಲಾದ (1) ರ ಪತ್ರದಲ್ಲಿ ನಿರ್ದೆಶಕರು ( ಸಂ ಮತ್ತು ತ), ಡಿ.ಎಸ್. ಇ.ಆರ್. ಟಿ., ಇವರು ಬಿಲಾಲ್ ಬಿ. ಇಡಿ. ಕಾಲೇಜು, ಬೀದರ್, ಈ 
ಸಂಸ್ಥೆಗೆ ಮತೀಯ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಯ ಸ್ಥಾನಮಾನ ನೀಡುವ ಬಗ್ಗೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. ಸದರಿ ಪ್ರಸ್ತಾವನೆಯನ್ನು 
ಮೇಲೆ ಓದಲಾದ ( 2) ರ ದಿ: 25 -1 - 2011 ರಂದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಉನ್ನತ ಶಿಕ್ಷಣ ಇಲಾಖೆ, ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ 
ಪರಿಶೀಲಿಸಲಾಯಿತು ಹಾಗೂ ಸದರಿ ಶಿಕ್ಷಣ ಮಹಾವಿದ್ಯಾಲಯಕ್ಕೆ ಮತೀಯ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಯ ಸ್ಥಾನಮಾನ ನೀಡಲು 
ತೀರ್ಮಾನಿಸಲಾಯಿತು. ಅದರಂತೆ ಈ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 245 ಯುಆರ್‌ಸಿ 2010 ( 2), ಬೆಂಗಳೂರು ದಿನಾಂಕ: 9 - 2 - 2011 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಕಾರಣಗಳ ಹಿನ್ನೆಲೆಯಲ್ಲಿ ಬಿಲಾಲ್ ಬಿ.ಇಡಿ. ಕಾಲೇಜು, ಬೀದರ್ , ಈ ಸಂಸ್ಥೆಗೆ ಮತೀಯ ಅಲ್ಪಸಂಖ್ಯಾತ ಶಿಕ್ಷಣ 
ಸಂಸ್ಥೆಯ ಸ್ಥಾನಮಾನವನ್ನು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ನೀಡಲಾಗಿದೆ. 
ಷರತ್ತುಗಳು: 

1. ಕಾಲೇಜಿಗೆ ನೀಡಲಾಗಿರುವ ಮತೀಯ ಅಲ್ಪಸಂಖ್ಯಾತ ಸ್ಥಾನಮಾನದಂತೆ ಮಂಜೂರಾದ ವಿದ್ಯಾರ್ಥಿ ಪ್ರಮಾಣಕ್ಕೆ ಶೇ . 75 ರಷ್ಟು 

ಸೀಟುಗಳಲ್ಲಿ ಶೇ . 50 ರಷ್ಟು ಸೀಟುಗಳನ್ನು ಸದರಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಂದ ಹಾಗೂ ಉಳಿದ ಶೇ . 50 ರಷ್ಟು ಸೀಟುಗಳನ್ನು 
ಭಾಷಾ ಅಥವಾ ಇತರೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಂದ ಭರ್ತಿ ಮಾಡತಕ್ಕದ್ದು, ಯಾವುದೇ ಸೀಟುಗಳು ಭರ್ತಿಯಾಗದೇ ಉಳಿದಲ್ಲಿ 

ಪ್ರವೇಶ ಪರೀಕ್ಷೆ ಮುಕ್ತಾಯವಾಗುವ ಮುನ್ನಾ ಕೇಂದ್ರೀಕೃತ ದಾಖಲಾತಿ ಘಟಕಕ್ಕೆ ಸರಂಡರ್‌ ಮಾಡತಕ್ಕದ್ದು . 
2. ಕಾಲೇಜಿನ ಆಡಳಿತ ಮಂಡಳಿಯು ಮೀಸಲಿರಿಸಿದ ಸೀಟುಗಳಿಗೆ ಮತೀಯ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳನ್ನು ದಾಖಲಿಸಿಕೊಂಡಿರುವ ಬಗ್ಗೆ 

ಮಾಹಿತಿಯನ್ನು ಡಿ.ಎಸ್. ಇ.ಆರ್. ಟಿ. ಗೆ ನೀಡತಕ್ಕದ್ದು . 
3. ಕಳೆದ ಮೂರು ವರ್ಷಗಳಲ್ಲಿ ವಿದ್ಯಾರ್ಥಿಗಳ ಪ್ರವೇಶಾತಿಯಲ್ಲಿ 2008 - 09ನೇ ಸಾಲಿನಲ್ಲಿ 40 % ಮಾತ್ರ ಇದ್ದುದರಿಂದ ಇನ್ನು ಮುಂದಿನ 

ಸಾಲುಗಳಲ್ಲಿ 50 % ಕ್ಕಿಂತ ಕಡಿಮೆಯಿಲ್ಲದಂತೆ ಹೊಂದುವುದು . 
4. ಮೇಲೆ ತಿಳಿಸಿರುವ ಷರತ್ತುಗಳನ್ನು ಕಾಲೇಜಿನ ಆಡಳಿತ ಮಂಡಳಿಯು ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು ಮತ್ತು ಯಾವುದೇ ರೀತಿಯ 
ಉಲ್ಲಂಘನೆಯನ್ನು ಮಾಡಿದಲ್ಲಿ ಮಂಜೂರು ಮಾಡಲಾದ ಮತೀಯ ಅಲ್ಪಸಂಖ್ಯಾತ ಸ್ಥಾನಮಾನವನ್ನು ಹಿಂಪಡೆಯಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ .ಎಸ್ , ಜಾಪಾಲಿ 
ಪಿ . ಆರ್‌ . 484 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಉನ್ನತ ಶಿಕ್ಷಣ ಇಲಾಖೆ ( ವಿಶ್ವವಿದ್ಯಾಲಯ) 
ಜಲ ಸಂಪನ್ಮೂಲ ಸಚಿವಾಲಯ 

ತಿದ್ದುಪಡಿ 


ಸಂಖ್ಯೆ: ಸನೀಇ 24 ಡಬ್ಲೂಟಿಎನ್ 1988, ಬೆಂಗಳೂರು ದಿನಾಂಕ: 08 - 02 - 2011 
ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 24 ಡಬ್ಲೂಟಿಎನ್ 1998, ದಿನಾಂಕ 24 - 01 - 2011ರ ವಿಳಾಸ ಭಾಗದಲ್ಲಿ ಕ್ರ . ಸಂ . 4ರ ನಂತರ 
ಕೆಳಕಂಡಂತೆ ಸೇರಿಸಿ ಓದಿಕೊಳ್ಳತಕ್ಕದ್ದು. 

4 ( ಎ) ನಿರ್ದೆಶಕರು , ಖಜಾನೆ ಇಲಾಖೆ, ಪೋಡಿಯಂ ಬ್ಲಾಕ್ , ವಿಶ್ವೇಶ್ವರಯ್ಯ ಗೋಪುರ , ಬೆಂಗಳೂರು. 
4( ಬಿ) ನಿರ್ದೆಶಕರು, ಖಜಾನೆ ಗಣಕ ಜಾಲ ನಿರ್ವಹಣೆ ಕೇಂದ್ರ, ಖನಿಜ ಭವನ , ಬೆಂಗಳೂರು. 

ಜಿಲ್ಲಾ ಖಜಾನಾಧಿಕಾರಿಗಳು, ರಾಜ್ಯ ಹುಜೂರು ಖಜಾನೆ, ಬೆಂಗಳೂರು. 


4 ( ಸಿ ) 


ಜಿಲ್ಲಾ ಇದೆ 


ಪಿ . ಆರ್. 485 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಗೋಪಾಲ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಜಲ ಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 


೧೩೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೫ , ೨೦೧೧ 

ಭಾಗ - ೧ 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 
ವಿಷಯ : ಕೇಂದ್ರ ಪುರಸ್ಕೃತ ಮಾದರಿ ಸಮೀಕ್ಷೆ ಯೋಜನೆಯಡಿ ಹೊಸದಾಗಿ ಸೃಜಿಸಲಾಗಿರುವ 64 ಹುದ್ದೆಗಳ ಕಾರ್ಯನಿರ್ವಹಣಾ 

ಕಛೇರಿ ಹಾಗೂ ಕಾರ್ಯವ್ಯಾಪ್ತಿಗೆ ಬರುವ ಜಿಲ್ಲೆಗಳ ಹಂಚಿಕೆ . 
ಓದಲಾಗಿದೆ : (1) ಸರ್ಕಾರದ ಆದೇಶ ಸಂಖ್ಯೆ: ಪಸಂಮೀ 91 ಪಪಾಯೋ 2008, ದಿನಾಂಕ: 23 -8 - 2010. 

( 2 ) ಪತ್ರ ಸಂಖ್ಯೆ : ಪಪಾಇ/ ಅಂಅಂ/ ಸಿಬ್ಬಂದಿ/ ವಿವ - 40 /2010 - 11, ದಿನಾಂಕ: 09 - 11 - 2010. 
ಪ್ರಸ್ತಾವನೆ: 

ಮೇಲೆ (1) ರಲ್ಲಿ ಓದಲಾದ ಆದೇಶದಲ್ಲಿ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯಲ್ಲಿನ ಸಾಂಖ್ಯಿಕ ಶಾಖೆಗೆ ಯೋಜನಾ 
ಶೀರ್ಷಿಕೆಯಡಿ ಮಂಜೂರಾಗಿದ್ದ 69 ಹುದ್ದೆಗಳನ್ನು ಕೇಂದ್ರ ಸರ್ಕಾರದ ಮಾರ್ಗಸೂಚಿಯನ್ವಯ 64 ಹುದ್ದೆಗಳನ್ನು ಸೃಜಿಸಲಾಗಿದೆ. ಸದರಿ ಆದೇಶದಲ್ಲಿ 
ಭಾರತ ಸರ್ಕಾರದ ಮಾರ್ಗಸೂಚಿಯನ್ವಯ ಜಂಟಿ ನಿರ್ದೇಶಕರು ( ಅಂಕಿ ಅಂಶ) ಹುದ್ದೆಯನ್ನು ಯೋಜನೇತರ ಅಡಿಯಿಂದ ಯೋಜನೆಯಡಿಗೆ 
ವರ್ಗಾಯಿಸಿರುವುದರಿಂದ , ಜಂಟಿ ನಿರ್ದೇಶಕರು ( ಅಂಕಿ ಅಂಶ) ಇವರಿಗೆ ಹಾಲಿ ಇರುವ ಅಧಿಕಾರ ಮುಂದುವರೆಸಲು ಹಾಗೂ ಯೋಜನೆಯಡಿ 
ಮಂಜೂರಾದ ಇತರೆ ಹುದ್ದೆಗಳಾದ 02 ಉಪ ನಿರ್ದೇಶಕರು ( ಅಂಕಿ ಅಂಶ) ಹುದ್ದೆ, 08 ಸಹಾಯಕ ನಿರ್ದೇಶಕರು ( ಸಾಂಖ್ಯಿಕ) ಹುದ್ದೆ, 15 ಸಹಾಯಕ 
ಸಾಂಖ್ಯಿಕ ಅಧಿಕಾರಿ ಹುದ್ದೆ, 02 ಸಾಂಖ್ಯಿಕ ನಿರೀಕ್ಷಕರ ಹುದ್ದೆ ಮತ್ತು 36 ಪಶುವೈದ್ಯಕೀಯ ಪರೀಕ್ಷಕರ ಹುದ್ದೆಗಳನ್ನು ಮತ್ತು ಮಾದರಿ ಸಮೀಕ್ಷೆ 
ಯೋಜನೆಯಡಿ ಈಗಾಗಲೇ 4 ವಿಭಾಗ ಮಟ್ಟದಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಪಶುವೈದ್ಯಾಧಿಕಾರಿಗಳ ಹುದ್ದೆಗಳು ಯೋಜನೇತರಡಿಯಲ್ಲಿಯೇ 
ಮುಂದುವರೆಯುವುದರಿಂದ ಅವರುಗಳಿಗೆ ಹಾಲಿ ಇರುವ ಅಧಿಕಾರ ಮುಂದುವರೆಸಲು ಹಾಗೂ ಸದರಿ ಇತರೆ ಎಲ್ಲಾ ಹುದ್ದೆಗಳ ಕಾರ್ಯನಿರ್ವಹಣಾ 
ಕಚೇರಿ ಹಾಗೂ ಕಾರ್ಯವ್ಯಾಪ್ತಿಗೆ ಬರುವ ಜಿಲ್ಲೆಗಳಿಗೆ ಹಂಚಿಕೆಯನ್ನು ಮೇಲೆ ( 2 ) ರಲ್ಲಿ ಓದಲಾದ ಪತ್ರದೊಂದಿಗೆ ಲಗತ್ತಿಸಿರುವ ಅನುಬಂಧ - 1ರಲ್ಲಿ 
ವಿವರಿಸಿರುವಂತೆ ಆದೇಶ ಹೊರಡಿಸಬೇಕೆಂದು ಆಯುಕ್ತರು, ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯವರು ಕೋರಿರುತ್ತಾರೆ. 

ಸರ್ಕಾರಿ ಆದೇಶ ಸಂಖ್ಯೆ: ಪಸಂಮೀ 56 ಪಪಾಯೋ 2010, ಬೆಂಗಳೂರು, ದಿನಾಂಕ: 08 - 2 -2011 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ಸರ್ಕಾರ, ಆದೇಶ ಸಂಖ್ಯೆ : ಪಸಂಮೀ 91 ಪಪಾಯೋ 2008 , ದಿನಾಂಕ: 23 - 08 - 2010ರ 
ಅನ್ವಯ ಕೇಂದ್ರ ಪುರಸ್ಕೃತ ಮಾದರಿ ಸಮೀಕ್ಷೆ ಯೋಜನೆಯನ್ನು ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ವಿಸ್ತರಿಸುವ ಸಲುವಾಗಿ ಕೇಂದ್ರ ಪುರಸ್ಕೃತ ಮಾದರಿ ಸಮೀಕ್ಷೆ 
ಯೋಜನೆಯಡಿ ಹೊಸದಾಗಿ ಸೃಜಿಸಲಾಗಿರುವ 64 ಹುದ್ದೆಗಳನ್ನು ಯೋಜನೆಯಡಿಯಲ್ಲಿ ಹಾಗೂ 4 ವಿಭಾಗ ಮಟ್ಟಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ 
ಪಶುವೈದ್ಯಾಧಿಕಾರಿಗಳ ಹುದ್ದೆಗಳನ್ನು ಯೋಜನೇತರಡಿ ಮುಂದುವರೆಸಿ, ಈ ಆದೇಶದೊಂದಿಗೆ ಲಗತ್ತಿಸಿರುವ ಅನುಬಂಧ- 1ರಲ್ಲಿ ವಿವರಿಸಿರುವಂತೆ 
ಕಾರ್ಯನಿರ್ವಹಣಾ ಕಛೇರಿ ಹಾಗೂ ಕಾರ್ಯವ್ಯಾಪ್ತಿಗೆ ಬರುವ ಜಿಲ್ಲೆಗಳಿಗೆ ಮರುಹಂಚಿಕೆ ಮಾಡಿ ಆದೇಶಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

* ಬಿ .ಕೆ. ಶ್ರೀನಿವಾಸಮೂರ್ತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ 

( ಪಶುಸಂಗೋಪನೆ) 
ಅನುಬಂಧ - I 


ಸರ್ಕಾರಿ ಆದೇಶ ಸಂಖ್ಯೆ : ಪಸಂಮೀ 91 ಪಪಾಯೋ 2008, ಬೆಂಗಳೂರು, ದಿನಾಂಕ: 23 - 08 - 2010 ರನ್ವಯ ಕೇಂದ್ರ ಪುರಸ್ಕತ ಮಾದರಿ ಸಮೀಕ್ಷೆ 

ಯೋಜನೆಯನ್ನು ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ವಿಸ್ತರಿಸುವ ಸಲುವಾಗಿ ಯೋಜನಾ ಲೆಕ್ಕಶೀರ್ಷಿಕೆ 2403 - 00 - 113 -0 - 02 ಹೊಸದಾಗಿ 
ಸೃಜಿಸಲಾಗಿರುವ 64 ಹುದ್ದೆಗಳ ಕಾರ್ಯನಿರ್ವಹಣಾ ಕಛೇರಿ ಹಾಗೂ ಕಾರ್ಯವ್ಯಾಪ್ತಿಯ ಜಿಲ್ಲೆಗಳನ್ನು ಈ ಕೆಳಕಂಡಂತೆ ವಿವರಿಸಲಾಗಿದೆ . 

ಹುದ್ದೆಗಳ 
ಕ್ರ . ಸಂ . ಹುದ್ದೆಯ ಪದನಾಮ 

ಕಾರ್ಯನಿರ್ವಹಣಾ ವ್ಯಾಪ್ತಿ 

ಕೆಲಸ ನಿರ್ವಹಿಸಬೇಕಾದ ಕಛೇರಿ 
ಸಂಖ್ಯೆ 
| ಜಂಟಿ ನಿರ್ದೆಶಕರು ( ಅಂಕಿಅಂಶ) ಕಛೇರಿ, ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಬೆಂಗಳೂರು: 

ಜಂಟಿ ನಿರ್ದೆಶಕರು 
( ಅಂಕಿಅಂಶ ) ( ಈ 
ಹುದ್ದೆಯನ್ನು ಭಾರತ 

ಜಂಟಿ ನಿರ್ದೇಶಕರು ( ಅಂಕಿಅಂಶ ) ರವರ ಕಛೇರಿ, ಪಶುಪಾಲನೆ ಮತ್ತು 
ಸರ್ಕಾರದ 

ಪಶುವೈದ್ಯಕೀಯ ಸೇವಾ ಇಲಾಖೆ, ಬೆಂಗಳೂರು. 

01 . 
ಮಾರ್ಗಸೂಚಿಯನ್ವಯ 

ಜಂಟಿ ನಿರ್ದೆಶಕರು ( ಅಂಕಿಅಂಶ), ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ 
ಯೋಜನೇತರಡಿಯಿಂದ 

ಇಲಾಖೆ, ಬೆಂಗಳೂರು ರವರಿಗೆ ಹಾಲಿ ಇರುವ ಅಧಿಕಾರ ಮುಂದುವರೆಯುತ್ತದೆ. 
ಯೋಜನೆಯಡಿಗೆ 
ವರ್ಗಾಯಿಸಲಾಗಿದೆ) . 

ಜಂಟಿ ನಿರ್ದೇಶಕರು ( ಅಂಕಿಅಂಶ) ಜಂಟಿ ನಿರ್ದೆಶಕರು ( ಅಂಕಿಅಂಶ ) ಕಛೇರಿ, 
ಉಪ ನಿರ್ದೆಶಕರು 

ರವರ 

ಅಧೀನದಲ್ಲಿ ಪಶುಪಾಲನಾ ಮತ್ತು ಪಶುವೈದ್ಯಕೀಯ 
( ಅಂಕಿಅಂಶ) 

ಕಾರ್ಯನಿರ್ವಹಿಸುವುದು 

ಸೇವಾ ಇಲಾಖೆ, ಬೆಂಗಳೂರು. 

ಜಂಟಿ ನಿರ್ದೇಶಕರು ( ಅಂಕಿಅಂಶ) | ಜಂಟಿ ನಿರ್ದೆಶಕರು ( ಅಂಕಿಅಂಶ) ಕಛೇರಿ, 
ಸಾಂಖ್ಯಿಕ ನಿರೀಕ್ಷಕರು 

ರವರ 

ಅಧೀನದಲ್ಲಿ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ 
ಕಾರ್ಯನಿರ್ವಹಿಸುವುದು 

ಸೇವಾ ಇಲಾಖೆ, ಬೆಂಗಳೂರು, 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಮೇ ೫ , ೨೦೧೧ 


೧೩೮೩ 


ಪಶುವೈದ್ಯಕೀಯ ಪರೀಕ್ಷಕರು 


- 02 


ಜಂಟಿ ನಿರ್ದೇಶಕರು ( ಅಂಕಿಅಂಶ) | ಜಂಟಿ ನಿರ್ದೇಶಕರು ( ಅಂಕಿಅಂಶ) ಕಛೇರಿ, 

ಅಧೀನದಲ್ಲಿ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ 
ಕಾರ್ಯನಿರ್ವಹಿಸುವುದು 

ಸೇವಾ ಇಲಾಖೆ, ಬೆಂಗಳೂರು, 


ರವರ 


ಕ್ರ. ಸಂ . 


ಹುದ್ದೆಯ ಪದನಾಮ 


| ಹುದ್ದೆಗಳ | ಕರು 


ಕಾರ್ಯನಿರ್ವಹಣಾ ವ್ಯಾಪ್ತಿಗೆ ಬರುವ 

ಜಿಲ್ಲೆಗಳು 


ಕೆಲಸ ನಿರ್ವಹಿಸಬೇಕಾದ ಕಛೇರಿ 


ಸಂಖ್ಯೆ 


| ಬೆಂಗಳೂರು ವಿಭಾಗ: 


ಪಶುವೈದ್ಯಾಧಿಕಾರಿ 
( ಯೋಜನೇತರ ಹುದ್ದೆ) 


| 


01 


- 01 


ಸಹಾಯಕ ನಿರ್ದೆಶಕರು 
| ( ಸಾಂಖ್ಯಿಕ) 


| ಸಹಾಯಕ ಸಾಂಖ್ಯಿಕ 
ಅಧಿಕಾರಿ 


ಪಶುವೈದ್ಯಾಧಿಕಾರಿಗಳ ಕಛೇರಿ, ಮಾದರಿ ಸಮೀಕ್ಷೆ ಯೋಜನೆ, ಪಶುಪಾಲನಾ ಮತ್ತು 
ಪಶುವೈದ್ಯಕೀಯ ಸೇವಾ ಇಲಾಖೆ, ಬೆಂಗಳೂರು ವಿಭಾಗ, ಬೆಂಗಳೂರು. 
ಪಶುವೈದ್ಯಾಧಿಕಾರಿ , ಮಾದರಿ ಸಮೀಕ್ಷೆ ಯೋಜನೆ, ಪಶುಪಾಲನಾ ಮತ್ತು 
ಪಶುವೈದ್ಯಕೀಯ ಸೇವಾ ಇಲಾಖೆ, ಬೆಂಗಳೂರು ವಿಭಾಗ, ಬೆಂಗಳೂರು ರವರಿಗೆ ಹಾಲಿ 
ಇರುವ ಅಧಿಕಾರ ಮುಂದುವರೆಯುತ್ತದೆ. 

ಉಪ ನಿರ್ದೇಶಕರ ಕಛೇರಿ, ಪಶುಪಾಲನಾ 
ಬೆಂಗಳೂರು ನಗರ , 

ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ, 
ಬೆಂಗಳೂರು ( ಗ್ರಾ ), ರಾಮನಗರ, 

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೆಬ್ಬಾಳ , 
ಕೋಲಾರ, ಚಿಕ್ಕಬಳ್ಳಾಪುರ 

ಬೆಂಗಳೂರು 

ಉಪ ನಿರ್ದೇಶಕರ ಕಛೇರಿ, 
ತುಮಕೂರು, ಚಿತ್ರದುರ್ಗ, 

ಪಶುಪಾಲನಾ ಮತ್ತು ಪಶು ವೈದ್ಯಕೀಯ 
ಶಿವಮೊಗ್ಗ, ದಾವಣಗೆರೆ 

ಸೇವಾ ಇಲಾಖೆ, ಚಿತ್ರದುರ್ಗ 

ಪಶುವೈದ್ಯಾಧಿಕಾರಿಗಳ ಕಛೇರಿ, ಮಾದರಿ 
ಬೆಂಗಳೂರು ನಗರ , 

ಸಮೀಕ್ಷೆ ಯೋಜನೆ, ಪಶುಪಾಲನಾ ಮತ್ತು 
ಬೆಂಗಳೂರು ( ಗ್ರಾ ) , 

ಪಶು ವೈದ್ಯಕೀಯ ಸೇವಾ ಇಲಾಖೆ, 
ರಾಮಗನಗರ 

ಬೆಂಗಳೂರು. 

ಉಪನಿರ್ದೆಶಕರ ಕಛೇರಿ, 
ಕೋಲಾರ, 

ಪಶುಪಾಲನಾ ಮತ್ತು ಪಶು ವೈದ್ಯಕೀಯ 
ಚಿಕ್ಕಬಳ್ಳಾಪುರ 

ಸೇವಾ ಇಲಾಖೆ, ಕೋಲಾರ. 

ಉಪ ನಿರ್ದೇಶಕರ ಕಛೇರಿ, 
ತುಮಕೂರು, 

ಪಶುಪಾಲನಾ ಮತ್ತು ಪಶು ವೈದ್ಯಕೀಯ 
ಚಿತ್ರದುರ್ಗ 

ಸೇವಾ ಇಲಾಖೆ, ತುಮಕೂರು. 

ಉಪ ನಿರ್ದೇಶಕರ ಕಛೇರಿ, 
ಶಿವಮೊಗ್ಗ, 

ಪಶುಪಾಲನಾ ಮತ್ತು ಪಶು ವೈದ್ಯಕೀಯ 
ದಾವಣಗೆರೆ. 

ಸೇವಾ ಇಲಾಖೆ, ಶಿವಮೊಗ್ಗ. 
ಪಶುವೈದ್ಯಾಧಿಕಾರಿಗಳ ಕಛೇರಿ, ಮಾದರಿ 

ಸಮೀಕ್ಷೆ ಯೋಜನೆ, ಪಶುಪಾಲನಾ ಮತ್ತು 
| ಬೆಂಗಳೂರು 

ಪಶು ವೈದ್ಯಕೀಯ ಸೇವಾ ಇಲಾಖೆ, 
ಬೆಂಗಳೂರು. 
ಉಪ ನಿರ್ದೇಶಕರ ಕಛೇರಿ, 

ಪಶುಪಾಲನಾ ಮತ್ತು ಪಶು ವೈದ್ಯಕೀಯ 
ಬೆಂಗಳೂರು ನಗರ 

ಸೇವಾ ಇಲಾಖೆ, ಬೆಂಗಳೂರು ನಗರ ಜಿಲ್ಲೆ. 
ಹೆಬ್ಬಾಳ, ಬೆಂಗಳೂರು. 
ಉಪ ನಿರ್ದೇಶಕರ ಕಛೇರಿ, 

ಪಶುಪಾಲನಾ ಮತ್ತು ಪಶು ವೈದ್ಯಕೀಯ 
ಬೆಂಗಳೂರು ಗ್ರಾಮಾಂತರ 

ಸೇವಾ ಇಲಾಖೆ, ಬೆಂಗಳೂರು ಗ್ರಾಮಾಂತರ 
ಜಿಲ್ಲೆ, ಹೆಬ್ಬಾಳ, ಬೆಂಗಳೂರು. 

ಉಪ ನಿರ್ದೇಶಕರ ಕಛೇರಿ, 
ರಾಮನಗರ 

ಪಶುಪಾಲನಾ ಮತ್ತು ಪಶು ವೈದ್ಯಕೀಯ 
ಸೇವಾ ಇಲಾಖೆ, ರಾಮನಗರ. 

ಉಪ ನಿರ್ದೇಶಕರ ಕಛೇರಿ, 
| ಕೋಲಾರ 

ಪಶುಪಾಲನಾ ಮತ್ತು ಪಶು ವೈದ್ಯಕೀಯ 
ಸೇವಾ ಇಲಾಖೆ, ಕೋಲಾರ, 


4 


. 


ಪಶುವೈದ್ಯಕೀಯ ಪರೀಕ್ಷಕರು 


01 


೧೩೮೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೫ , ೨೦೧೧ 


ಭಾಗ - ೧ 


| ಚಿಕ್ಕಬಳ್ಳಾಪುರ 


ತುಮಕೂರು 


ಉಪ ನಿರ್ದೇಶಕರ ಕಛೇರಿ, 
ಪಶುಪಾಲನಾ ಮತ್ತು ಪಶು ವೈದ್ಯಕೀಯ 
ಸೇವಾ ಇಲಾಖೆ, ಚಿಕ್ಕಬಳ್ಳಾಪುರ. 
ಉಪ ನಿರ್ದೇಶಕರ ಕಛೇರಿ, 
ಪಶುಪಾಲನಾ ಮತ್ತು ಪಶು ವೈದ್ಯಕೀಯ 
ಸೇವಾ ಇಲಾಖೆ, ತುಮಕೂರು. 
ಉಪ ನಿರ್ದೇಶಕರ ಕಛೇರಿ, 
ಪಶುಪಾಲನಾ ಮತ್ತು ಪಶು ವೈದ್ಯಕೀಯ 
ಸೇವಾ ಇಲಾಖೆ, ಚಿತ್ರದುರ್ಗ 
ಉಪ ನಿರ್ದೇಶಕರ ಕಛೇರಿ, 
ಪಶುಪಾಲನಾ ಮತ್ತು ಪಶು ವೈದ್ಯಕೀಯ 
ಸೇವಾ ಇಲಾಖೆ, ಶಿವಮೊಗ್ಗ, 


ಚಿತ್ರದುರ್ಗ 


01 | ಶಿವಮೊಗ್ಗ 


ದಾವಣಗೆರೆ 


ಉಪ ನಿರ್ದೇಶಕರ ಕಛೇರಿ, 
ಪಶುಪಾಲನಾ ಮತ್ತು ಪಶು ವೈದ್ಯಕೀಯ 
ಸೇವಾ ಇಲಾಖೆ, ದಾವಣಗೆರೆ . 


ಕ್ರ. ಸಂ . 

ಹುದ್ದೆಯ ಪದನಾಮ 
| ಮೈಸೂರು ವಿಭಾಗ: 


ಹುದ್ದೆಗಳ 
ಸಂಖ್ಯೆ 


ಕಾರ್ಯನಿರ್ವಹಣಾ ವ್ಯಾಪ್ತಿಗೆ ಬರುವ 

ಜಿಲ್ಲೆಗಳು 


ಕೆಲಸ ನಿರ್ವಹಿಸಬೇಕಾದ ಕಛೇರಿ ಹಾಗೂ 

ಕೇಂದ್ರ ಸ್ಥಾನ 


ಪಶುವೈದ್ಯಾಧಿಕಾರಿ 
( ಯೋಜನೇತರ ಹುದ್ದೆ) 


- 


01 | 


01 . 


ಸಹಾಯಕ ನಿರ್ದೆಶಕರು 
( ಸಾಂಖ್ಯಿಕ) 


ಸಹಾಯಕ ಸಾಂಖ್ಯಿಕ 
ಅಧಿಕಾರಿ 


ಪಶುವೈದ್ಯಾಧಿಕಾರಿಗಳ ಕಛೇರಿ, ಮಾದರಿ ಸಮೀಕ್ಷೆ ಯೋಜನೆ, ಪಶುಪಾಲನಾ ಮತ್ತು 
ಪಶುವೈದ್ಯಕೀಯ ಸೇವಾ ಇಲಾಖೆ, ಮೈಸೂರು ವಿಭಾಗ, ಮೈಸೂರು. 
ಪಶುವೈದ್ಯಾಧಿಕಾರಿ, ಮಾದರಿ ಸಮೀಕ್ಷೆ ಯೋಜನೆ, ಪಶುಪಾಲನಾ ಮತ್ತು 
ಪಶುವೈದ್ಯಕೀಯ ಸೇವಾ ಇಲಾಖೆ, ಮೈಸೂರು ವಿಭಾಗ, ಮೈಸೂರು ರವರಿಗೆ ಹಾಲಿ 
ಇರುವ ಅಧಿಕಾರ ಮುಂದುವರೆಯುತ್ತದೆ. 

ಉಪ ನಿರ್ದೇಶಕರ ಕಛೇರಿ, ಪಶುಪಾಲನಾ 
ಮೈಸೂರು, ಕೊಡಗು, 

ಮತ್ತು ಪಶು ವೈದ್ಯಕೀಯ ಸೇವಾ 
ಚಾಮರಾಜನಗರ 

ಇಲಾಖೆ, ಮಂಡ್ಯ 

ಉಪ ನಿರ್ದೇಶಕರ ಕಛೇರಿ, ಪಶುಪಾಲನಾ 
ಚಿಕ್ಕಮಗಳೂರು, ಹಾಸನ, ಮಂಗಳೂರು, 

ಮತ್ತು ಪಶು ವೈದ್ಯಕೀಯ ಸೇವಾ 
ಉಡುಪಿ. 

ಇಲಾಖೆ , ಹಾಸನ . 
ಪಶುವೈದ್ಯಾಧಿಕಾರಿಗಳ ಕಛೇರಿ, ಮಾದರಿ 

ಸಮೀಕ್ಷೆ ಯೋಜನೆ, ಪಶುಪಾಲನಾ ಮತ್ತು 
| ಮೈಸೂರು, ಕೊಡಗು, 

ಪಶುವೈದ್ಯಕೀಯ ಸೇವಾ ಇಲಾಖೆ, 
ಮೈಸೂರು. 

ಉಪ ನಿರ್ದೇಶಕರ ಕಛೇರಿ, ಪಶುಪಾಲನಾ 
ಮಂಡ್ಯ, ಚಾಮರಾಜನಗರ . 

ಮತ್ತು ಪಶು ವೈದ್ಯಕೀಯ ಸೇವಾ 
ಇಲಾಖೆ , ಚಾಮರಾಜನಗರ. 

ಉಪ ನಿರ್ದೇಶಕರ ಕಛೇರಿ, ಪಶುಪಾಲನಾ 
ಚಿಕ್ಕಮಗಳೂರು, ಹಾಸನ. 

ಮತ್ತು ಪಶು ವೈದ್ಯಕೀಯ ಸೇವಾ 
ಇಲಾಖೆ, ಚಿಕ್ಕಮಗಳೂರು. 

ಉಪ ನಿರ್ದೇಶಕರ ಕಛೇರಿ, ಪಶುಪಾಲನಾ 
ಮಂಗಳೂರು, ಉಡುಪಿ 

ಮತ್ತು ಪಶು ವೈದ್ಯಕೀಯ ಸೇವಾ 
ಇಲಾಖೆ, ಮಂಗಳೂರು. 
ಪಶುವೈದ್ಯಾಧಿಕಾರಿಗಳ ಕಛೇರಿ, ಮಾದರಿ 

ಸಮೀಕ್ಷೆ ಯೋಜನೆ, ಪಶುಪಾಲನಾ ಮತ್ತು 
ಮೈಸೂರು 

ಪಶುವೈದ್ಯಕೀಯ ಸೇವಾ ಇಲಾಖೆ, 
ಮೈಸೂರು. 


01 


01 


4 


. 


ಪಶುವೈದ್ಯಕೀಯ ಪರೀಕ್ಷಕರು 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಮೇ ೫, ೨೦೧೧ 


೧೩೮೫ 


ಮೈಸೂರು 


ಕೊಡಗು 


ಮಂಡ್ಯ 


ಚಾಮರಾಜನಗರ 


ಉಪ ನಿರ್ದೇಶಕರ ಕಛೇರಿ, ಪಶುಪಾಲನಾ 
ಮತ್ತು ಪಶು ವೈದ್ಯಕೀಯ ಸೇವಾ 
ಇಲಾಖೆ, ಮೈಸೂರು. 
ಉಪ ನಿರ್ದೇಶಕರ ಕಛೇರಿ, ಪಶುಪಾಲನಾ 
ಮತ್ತು ಪಶು ವೈದ್ಯಕೀಯ ಸೇವಾ 
ಇಲಾಖೆ, ಕೊಡಗು. 
ಉಪ ನಿರ್ದೇಶಕರ ಕಛೇರಿ, ಪಶುಪಾಲನಾ 
ಮತ್ತು ಪಶು ವೈದ್ಯಕೀಯ ಸೇವಾ 
ಇಲಾಖೆ , ಮಂಡ್ಯ , 
ಉಪ ನಿರ್ದೇಶಕರ ಕಛೇರಿ, ಪಶುಪಾಲನಾ 
ಮತ್ತು ಪಶು ವೈದ್ಯಕೀಯ ಸೇವಾ 
ಇಲಾಖೆ, ಚಾಮರಾಜನಗರ. 
ಉಪ ನಿರ್ದೇಶಕರ ಕಛೇರಿ, ಪಶುಪಾಲನಾ 
ಮತ್ತು ಪಶು ವೈದ್ಯಕೀಯ ಸೇವಾ 
ಇಲಾಖೆ, ಚಿಕ್ಕಮಗಳೂರು. 
ಉಪ ನಿರ್ದೇಶಕರ ಕಛೇರಿ, ಪಶುಪಾಲನಾ 
ಮತ್ತು ಪಶು ವೈದ್ಯಕೀಯ ಸೇವಾ 
ಇಲಾಖೆ, ಹಾಸನ . 
ಉಪ ನಿರ್ದೇಶಕರ ಕಛೇರಿ, ಪಶುಪಾಲನಾ 
ಮತ್ತು ಪಶು ವೈದ್ಯಕೀಯ ಸೇವಾ 
ಇಲಾಖೆ , ಮಂಗಳೂರು. 
ಉಪ ನಿರ್ದೇಶಕರ ಕಛೇರಿ, ಪಶುಪಾಲನಾ 
ಮತ್ತು ಪಶು ವೈದ್ಯಕೀಯ ಸೇವಾ 
ಇಲಾಖೆ, ಉಡುಪಿ, 


01 


ಚಿಕ್ಕಮಗಳೂರು 


ಹಾಸನ 


01 


ಮಂಗಳೂರು 


ಉಡುಪಿ 


IV ಗುಲ್ಬರ್ಗಾ ವಿಭಾಗ: 


ಪಶುವೈದ್ಯಾಧಿಕಾರಿ 
| ( ಯೋಜನೇತರ ಹುದ್ದೆ) 


| 


ಸಹಾಯಕ ನಿರ್ದೆಶಕರು 
( ಸಾಂಖ್ಯಿಕ) 


ಪಶುವೈದ್ಯಾಧಿಕಾರಿಗಳ ಕಛೇರಿ, ಮಾದರಿ ಸಮೀಕ್ಷೆ ಯೋಜನೆ, ಪಶುಪಾಲನಾ ಮತ್ತು 

ಪಶುವೈದ್ಯಕೀಯ ಸೇವಾ ಇಲಾಖೆ, ಗುಲ್ಬರ್ಗಾ ವಿಭಾಗ, ಗುಲ್ಬರ್ಗಾ. 
01 ಪಶುವೈದ್ಯಾಧಿಕಾರಿ , ಮಾದರಿ ಸಮೀಕ್ಷೆ ಯೋಜನೆ, ಪಶುಪಾಲನಾ ಮತ್ತು 

ಪಶುವೈದ್ಯಕೀಯ ಸೇವಾ ಇಲಾಖೆ, ಗುಲ್ಬರ್ಗಾ ವಿಭಾಗ , ಗುಲ್ಬರ್ಗಾ ರವರಿಗೆ ಹಾಲಿ 
ಇರುವ ಅಧಿಕಾರ ಮುಂದುವರೆಯುತ್ತದೆ. 

ಉಪ ನಿರ್ದೇಶಕರ ಕಛೇರಿ, ಪಶುಪಾಲನಾ 
ಗುಲ್ಬರ್ಗಾ , ಬೀದರ್ , ಯಾದಗಿರಿ 

ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, 
ಬೀದರ್ 

ಉಪ ನಿರ್ದೇಶಕರ ಕಛೇರಿ, ಪಶುಪಾಲನಾ 
ರಾಯಚೂರು, ಬಳ್ಳಾರಿ, ಕೊಪ್ಪಳ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, 

ಕೊಪ್ಪಳ 
ಪಶುವೈದ್ಯಾಧಿಕಾರಿಗಳ ಕಛೇರಿ, ಮಾದರಿ 

ಸಮೀಕ್ಷೆ ಯೋಜನೆ, ಪಶುಪಾಲನಾ ಮತ್ತು 
01 | ಗುಲ್ಬರ್ಗಾ , ಬೀದರ್ 

ಪಶುವೈದ್ಯಕೀಯ ಸೇವಾ ಇಲಾಖೆ, 
ಗುಲ್ಬರ್ಗಾ . 

ಉಪ ನಿರ್ದೇಶಕರ ಕಛೇರಿ, ಪಶುಪಾಲನಾ 
| ಯಾದಗಿರಿ , ರಾಯಚೂರು 

ಮತ್ತು ಪಶು ವೈದ್ಯಕೀಯ ಸೇವಾ 
ಇಲಾಖೆ , ರಾಯಚೂರು. 

ಉಪ ನಿರ್ದೇಶಕರ ಕಛೇರಿ, ಪಶುಪಾಲನಾ 
01 ಬಳ್ಳಾರಿ, ಕೊಪ್ಪಳ 

ಮತ್ತು ಪಶು ವೈದ್ಯಕೀಯ ಸೇವಾ 
ಇಲಾಖೆ, ಬಳ್ಳಾರಿ. 

ಪಶುವೈದ್ಯಾಧಿಕಾರಿಗಳ ಕಛೇರಿ, ಮಾದರಿ 
01 | ಗುಲ್ಬರ್ಗಾ 

ಸಮೀಕ್ಷೆ ಯೋಜನೆ, ಪಶುಪಾಲನಾ ಮತ್ತು 
ಪಶು ವೈದ್ಯಕೀಯ ಸೇವಾ ಇಲಾಖೆ, 
ಗುಲ್ಬರ್ಗಾ, 


3 


. 


ಸಹಾಯಕ ಸಾಂಖ್ಯಿಕ 
ಅಧಿಕಾರಿ 


- 01 


4 | ಪಶುವೈದ್ಯಕೀಯ ಪರೀಕ್ಷಕರು 


೧೩೮೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೫ , ೨೦೧೧ 


ಭಾಗ - ೧ 


ಗುಲ್ಬರ್ಗಾ 


ಬೀದರ್ 


ಯಾದಗಿರಿ . 


ಉಪ ನಿರ್ದೇಶಕರ ಕಛೇರಿ, ಪಶುಪಾಲನಾ 
ಮತ್ತು ಪಶು ವೈದ್ಯಕೀಯ ಸೇವಾ 
ಇಲಾಖೆ, ಗುಲ್ಬರ್ಗಾ, 
ಉಪ ನಿರ್ದೇಶಕರ ಕಛೇರಿ, ಪಶುಪಾಲನಾ 
ಮತ್ತು ಪಶು ವೈದ್ಯಕೀಯ ಸೇವಾ 
ಇಲಾಖೆ, ಬೀದರ್‌. 
ಉಪ ನಿರ್ದೇಶಕರ ಕಛೇರಿ, ಪಶುಪಾಲನಾ 
ಮತ್ತು ಪಶು ವೈದ್ಯಕೀಯ ಸೇವಾ 
ಇಲಾಖೆ, ಯಾದಗಿರಿ . 
ಉಪ ನಿರ್ದೇಶಕರ ಕಛೇರಿ, ಪಶುಪಾಲನಾ 
ಮತ್ತು ಪಶು ವೈದ್ಯಕೀಯ ಸೇವಾ 
ಇಲಾಖೆ, ರಾಯಚೂರು. 
ಉಪ ನಿರ್ದೇಶಕರ ಕಛೇರಿ, ಪಶುಪಾಲನಾ 
ಮತ್ತು ಪಶು ವೈದ್ಯಕೀಯ ಸೇವಾ 
ಇಲಾಖೆ, ಬಳ್ಳಾರಿ . 
ಉಪ ನಿರ್ದೇಶಕರ ಕಛೇರಿ, ಪಶುಪಾಲನಾ 
ಮತ್ತು ಪಶು ವೈದ್ಯಕೀಯ ಸೇವಾ 
ಇಲಾಖೆ, ಕೊಪಳ. 


ರಾಯಚೂರು 


ಬಳ್ಳಾರಿ 


01 


ಕೊಪ್ಪಳ 


Vಬೆಳಗಾವಿ ವಿಭಾಗ: 


ಪಶುವೈದ್ಯಾಧಿಕಾರಿ 
( ಯೋಜನೇತರ ಹುದ್ದೆ) 


| 


01 


_ 01 


ಸಹಾಯಕ ನಿರ್ದೆಶಕರು 
(ಸಾಂಖ್ಯಿಕ) 


ಸಹಾಯಕ ಸಾಂಖ್ಯಿಕ 

ಅಧಿಕಾರಿ 


ಪಶುವೈದ್ಯಾಧಿಕಾರಿಗಳ ಕಛೇರಿ, ಮಾದರಿ ಸಮೀಕ್ಷೆ ಯೋಜನೆ, ಪಶುಪಾಲನಾ ಮತ್ತು 
ಪಶುವೈದ್ಯಕೀಯ ಸೇವಾ ಇಲಾಖೆ , ಬೆಳಗಾವಿ ವಿಭಾಗ, ಬೆಳಗಾವಿ , 
ಪಶುವೈದ್ಯಾಧಿಕಾರಿ , ಮಾದರಿ ಸಮೀಕ್ಷೆ ಯೋಜನೆ, ಪಶುಪಾಲನಾ ಮತ್ತು 
ಪಶುವೈದ್ಯಕೀಯ ಸೇವಾ ಇಲಾಖೆ, ಬೆಳಗಾವಿ ವಿಭಾಗ, ಬೆಳಗಾವಿ ರವರಿಗೆ ಹಾಲಿ ಇರುವ 
ಅಧಿಕಾರ ಮುಂದುವರೆಯುತ್ತದೆ. 

ಉಪ ನಿರ್ದೇಶಕರ ಕಛೇರಿ, ಪಶುಪಾಲನಾ 
ಬೆಳಗಾವಿ, ಕಾರವಾರ , ಧಾರವಾಡ 

ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, 
ಧಾರವಾಡ. 

ಉಪ ನಿರ್ದೇಶಕರ ಕಛೇರಿ, ಪಶುಪಾಲನಾ 
ಬಿಜಾಪುರ, ಬಾಗಲಕೋಟೆ, ಗದಗ್ , 

ಮತ್ತು ಪಶು ವೈದ್ಯಕೀಯ ಸೇವಾ 
ಹಾವೇರಿ. 

ಇಲಾಖೆ, ಗದಗ್, 
ಪಶುವೈದ್ಯಾಧಿಕಾರಿಗಳ ಕಛೇರಿ, ಮಾದರಿ 

ಸಮೀಕ್ಷೆ ಯೋಜನೆ, ಪಶುಪಾಲನಾ ಮತ್ತು 
| ಬೆಳಗಾವಿ 

ಪಶುವೈದ್ಯಕೀಯ ಸೇವಾ ಇಲಾಖೆ , 
ಬೆಳಗಾವಿ. 

ಉಪ ನಿರ್ದೇಶಕರ ಕಛೇರಿ, ಪಶುಪಾಲನಾ 
ಕಾರವಾರ, ಧಾರವಾಡ 

ಮತ್ತು ಪಶು ವೈದ್ಯಕೀಯ ಸೇವಾ 
ಇಲಾಖೆ , ಕಾರವಾರ . 

ಉಪ ನಿರ್ದೆಶಕರ ಕಛೇರಿ, ಪಶುಪಾಲನಾ 
ಬಿಜಾಪುರ, ಬಾಗಲಕೋಟೆ 

ಮತ್ತು ಪಶು ವೈದ್ಯಕೀಯ ಸೇವಾ 
ಇಲಾಖೆ, ಬಿಜಾಪುರ. 

ಉಪ ನಿರ್ದೇಶಕರ ಕಛೇರಿ, ಪಶುಪಾಲನಾ 
ಗದಗ್, ಹಾವೇರಿ 

ಮತ್ತು ಪಶು ವೈದ್ಯಕೀಯ ಸೇವಾ 
ಇಲಾಖೆ, ಹಾವೇರಿ. 
ಪಶುವೈದ್ಯಾಧಿಕಾರಿಗಳ ಕಛೇರಿ, ಮಾದರಿ 

ಸಮೀಕ್ಷೆ ಯೋಜನೆ, ಪಶುಪಾಲನಾ ಮತ್ತು 
| ಬೆಳಗಾವಿ 

ಪಶು ವೈದ್ಯಕೀಯ ಸೇವಾ ಇಲಾಖೆ, 
ಬೆಳಗಾವಿ . 


ಪಶುವೈದ್ಯಕೀಯ ಪರೀಕ್ಷಕರು 


01 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಮೇ ೫ , ೨೦೧೧ 


೧೩೮೭ 


| ಬೆಳಗಾವಿ 


1 


| 


ಕಾರವಾರ 


| ಧಾರವಾಡ 


ಬಿಜಾಪುರ 


ಉಪ ನಿರ್ದೇಶಕರ ಕಛೇರಿ, ಪಶುಪಾಲನಾ 
ಮತ್ತು ಪಶು ವೈದ್ಯಕೀಯ ಸೇವಾ 
ಇಲಾಖೆ, ಬೆಳಗಾವಿ . 
ಉಪ ನಿರ್ದೇಶಕರ ಕಛೇರಿ, ಪಶುಪಾಲನಾ 
ಮತ್ತು ಪಶು ವೈದ್ಯಕೀಯ ಸೇವಾ 
ಇಲಾಖೆ, ಕಾರವಾರ, 
ಉಪ ನಿರ್ದೇಶಕರ ಕಛೇರಿ, ಪಶುಪಾಲನಾ 
ಮತ್ತು ಪಶು ವೈದ್ಯಕೀಯ ಸೇವಾ 
ಇಲಾಖೆ, ಧಾರವಾಡ. 
ಉಪ ನಿರ್ದೇಶಕರ ಕಛೇರಿ, ಪಶುಪಾಲನಾ 
ಮತ್ತು ಪಶು ವೈದ್ಯಕೀಯ ಸೇವಾ 
ಇಲಾಖೆ, ಬಿಜಾಪುರ. 
ಉಪ ನಿರ್ದೇಶಕರ ಕಛೇರಿ, ಪಶುಪಾಲನಾ 
ಮತ್ತು ಪಶು ವೈದ್ಯಕೀಯ ಸೇವಾ 
ಇಲಾಖೆ, ಬಾಗಲಕೋಟೆ. 
ಉಪ ನಿರ್ದೇಶಕರ ಕಛೇರಿ, ಪಶುಪಾಲನಾ 
ಮತ್ತು ಪಶು ವೈದ್ಯಕೀಯ ಸೇವಾ 
ಇಲಾಖೆ, ಗದಗ್ . 
ಉಪ ನಿರ್ದೇಶಕರ ಕಛೇರಿ, ಪಶುಪಾಲನಾ 
ಮತ್ತು ಪಶು ವೈದ್ಯಕೀಯ ಸೇವಾ 
ಇಲಾಖೆ, ಹಾವೇರಿ. 


01 


| 


ಬಾಗಲಕೋಟೆ 


ಗದಗ್ 


ಹಾವೇರಿ 


ಬಿ .ಕೆ. ಶ್ರೀನಿವಾಸಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ 


ABSTRACT 


ಜಂಟಿ ನಿರ್ದೆಶಕರು ( ಅಂಕಿ ಅಂಶ), ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಬೆಂಗಳೂರು ರವರ ಕಛೇರಿ: 


ಒಟ್ಟು 
ಹುದ್ದೆಗಳ 
ಸಂಖ್ಯೆ 


ಜಂಟಿ ನಿರ್ದೇಶಕರು ( ಅಂಕಿ ಅಂಶ) 
22125 -30300 


ಉಪ ನಿರ್ದೇಶಕರು ( ಅಂಕಿ ಅಂಶ) 
18150- 26925 


ಸಾಂಖ್ಯಿಕ ನಿರೀಕ್ಷಕರು 
7275 - 13350 


ಪಶುವೈದ್ಯಕೀಯ ಪರೀಕ್ಷಕರು 
6250 -13350 


( ಅ ) ಒಟ್ಟು 


೧೩೮೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೫ , ೨೦೧೧ 


ಭಾಗ - ೧ 


ಹುದ್ದೆಗಳು 


ವಿಭಾಗ ಮಟ್ಟದ ಕಛೇರಿಗಳು: 


ಬೆಂಗಳೂರು ಮೈಸೂರು 
ವಿಭಾಗ, 

| ವಿಭಾಗ 


ಗುಲ್ಬರ್ಗಾ 
ವಿಭಾಗ 


ಬೆಳಗಾವಿ 
ವಿಭಾಗ 


ಒಟ್ಟು 
ಹುದ್ದೆಗಳ 
ಸಂಖ್ಯೆ 


02 


ಸಹಾಯಕ ನಿರ್ದೇಶಕರು (ಸಾಂಖ್ಯಿಕ) 
11400 - 21600 
ಸಹಾಯಕ ಸಾಂಖ್ಯಿಕ ಅಧಿಕಾರಿ 
10000 - 18150 
ಪಶುವೈದ್ಯಕೀಯ ಪರೀಕ್ಷಕರು 
6250 - 13350 


| 


04 


| 


04 


10 


( ಆ ) ಒಟ್ಟು 


16 


| 


15 


( ಅ) + ( ಆ ) ಒಟ್ಟು ( 07 + 57) 


ಪಿ . ಆರ್ . 486 


ಬಿ .ಕೆ. ಶ್ರೀನಿವಾಸಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ 
ನಗರಾಭಿವೃದ್ಧಿ ಸಚಿವಾಲಯ 

ಸುತ್ತೋಲೆ 


ಸಂಖ್ಯೆ : ನಅಇ 32 ಬೆಂಆಸೇ 2011 ಬೆಂಗಳೂರು, ದಿನಾಂಕ : 08 - 02 - 2011 


ವಿಷಯ : ರಸ್ತೆ ಅಗಲೀಕರಣ ಯೋಜನೆಯನ್ನು ಕೈಗೊಳ್ಳುವಾಗ ಸೂಕ್ತ ಕಾಯ್ದೆ /ನಿಯಮಾವಳಿಗಳನ್ನು ಅನುಸರಿಸುವ ಬಗ್ಗೆ 

ಬೆಂಗಳೂರು ಮಹಾನಗರ ಪ್ರದೇಶದಲ್ಲಿ ಅಭಿವೃದ್ಧಿ ಪ್ರಾಧಿಕಾರ/ಸ್ಥಳೀಯ ಸಂಸ್ಥೆಗಳು ರಸ್ತೆ ಅಗಲೀಕರಣ ಕಾರ್ಯವನ್ನು ಕೈಗೊಳ್ಳುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. ನಗರದ ತ್ವರಿತ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಇಂತಹ ಅಭಿವೃದ್ಧಿ ಕಾರ್ಯಗಳು ಅಗತ್ಯವಾದರೂ , ಅಗಲೀಕರಣಕ್ಕಾಗಿ 
ರಸ್ತೆಗಳನ್ನು ಆಯ್ದುಕೊಳ್ಳುವಾಗ ರಸ್ತೆ ಪರಿಚಲನೆಯ ಸೂಕ್ತ ಅಧ್ಯಯನ ಅಗತ್ಯವಾಗಿರುತ್ತದೆ ಹಾಗೂ ಅನುಷ್ಟಾನಗೊಳಿಸುವಾಗ ಕಾಯ್ದೆ /ನಿಯಮಾವಳಿಗಳಲ್ಲಿ 
ಸೂಚಿಸಲಾಗಿರುವ ಅಗತ್ಯ ಕಾರ್ಯವಿಧಾನವನ್ನು ಅನುಸರಿಸುವುದು ಅವಶ್ಯಕವಾಗಿರುತ್ತದೆ. ಇಲ್ಲದಿದ್ದಲ್ಲಿ ಸಾರ್ವಜನಿಕರಿಗೆ ಅನಗತ್ಯ 
ತೊಂದರೆಯಾಗುವುದಲ್ಲದೇ ಕಾಯ್ದೆಯ ಉಲ್ಲಂಘನೆಯಾಗುವ ಸಾಧ್ಯತೆ ಇರುತ್ತದೆ. 

ಆದ್ದರಿಂದ, ಇನ್ನು ಮುಂದೆ ಬೆಂಗಳೂರು ಮಹಾನಗರ ವ್ಯಾಪ್ತಿಯಲ್ಲಿ ರಸ್ತೆ ಅಗಲೀಕರಣ ಯೋಜನೆಗಳನ್ನು ಕೈಗೊಳ್ಳುವಾಗ ಸದರಿ ರಸ್ತೆಗಳನ್ನು 
ಅಗಲೀಕರಣಕ್ಕಾಗಿ ಸರ್ಕಾರದಿಂದ ಅನುಮೋದಿತ ಮಹಾಯೋಜನೆಗಳಲ್ಲಿ ( ಮಾಸ್ಟರ್ ಪ್ಲಾನ್) ಅಗಲೀಕರಣಕ್ಕಾಗಿ ಪ್ರಸ್ತಾಪಿಸಲಾಗಿದೆಯೇ , ಇಲ್ಲದಿದ್ದಲ್ಲಿ ಸದರಿ 
ರಸ್ತೆಗಳನ್ನು ಅಗಲೀಕರಣಕ್ಕಾಗಿ ಕೈಗೊಳ್ಳಲು ಕಾರಣಗಳು ಮುಂತಾದವುಗಳ ಬಗ್ಗೆ ಸಾರ್ವಜನಿಕರ ಗಮನಕ್ಕೆ ತಂದು, ಭೂ ಸ್ವಾಧೀನ ಕೈಗೊಳ್ಳುವಾಗ ಭೂ 
ಸ್ವಾಧೀನ ಕಾಯ್ದೆ /ಕೆಟಿಸಿಸಿ ಕಾಯ್ದೆ ಕಲಂ 14 ( ಬಿ) ಅಡಿಯಲ್ಲಿ ಸೂಚಿಸಲಾಗಿರುವ ಅಗತ್ಯ ಕಾರ್ಯವಿಧಾನಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುವಂತೆ ಈ 
ಮೂಲಕ ಸೂಚಿಸಲಾಗಿದೆ. 

ಎಂ .ಎಸ್ . ಪ್ರೇಮಚಂದ್ರ 
ಪಿ . ಆ‌ , 487 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ವಿಷಯ : ಶ್ರೀ ಎಸ್ . ರಾಜೇಂದ್ರಪ್ಪ, ಸಂಪಾದಕರು ಮತ್ತು ಶ್ರೀ ಎಸ್. ವೈ , ಬೆಟ್ಟೇಗೌಡ, ಸಂಪಾದಕರು ಇವರುಗಳ ಸೇವೆಯನ್ನು ಕರ್ನಾಟಕ 

ಗ್ಯಾಸೆಟಿಯರ್ ಇಲಾಖೆಯಲ್ಲಿ ವಿಲೀನಗೊಳಿಸುವ ಬಗ್ಗೆ . 
ಓದಲಾಗಿದೆ : 1. ಮುಖ್ಯ ಸಂಪಾದಕರು, ಕರ್ನಾಟಕ ಗ್ಯಾಸೆಟಿಯರ್ ಇಲಾಖೆ, ಬೆಂಗಳೂರು ಅವರ ಪತ್ರ 

ಸಂ :ಕಲ್ಯಾಣ/ ಸಿ (1) ಸಂ /ವಿಲೀನ/2005 - 06, ದಿ : 13 - 07 -2005. 

ಸರ್ಕಾರಿ ಆದೇಶ ಸಂಖ್ಯೆ : ಇಡಿ/128/ ಡಿಜಿಎಂ /2007 , ದಿ : 29 - 03 - 2008. 
3. ಮುಖ್ಯಸಂಪಾದಕರು, ಕರ್ನಾಟಕ ಗ್ಯಾಸೆಟಿಯರ್ ಇಲಾಖೆ ಬೆಂಗಳೂರು ಅವರ ಪತ್ರ ಸಂ : ಕಗ್ಯಾಣ/ಸಿ(1) ಸಂ / ವಿಲೀನ/2008 , 

ದಿ : 09 - 04 -2008 . 
ಪ್ರಸ್ತಾವನೆ : 

ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಉಪನ್ಯಾಸಕ ವೃಂದಕ್ಕೆ ಸೇರಿದ ಶ್ರೀ ಎಸ್. ರಾಜೇಂದ್ರಪ್ಪ, ಹಾಗೂ ಶ್ರೀ ಎಸ್. ವೈ . ಬೆಟ್ಟೇಗೌಡ, 
ಇವರುಗಳು ಕರ್ನಾಟಕ ಗ್ಯಾಸೆಟಿಯರ್ ಇಲಾಖೆಯಲ್ಲಿ ಪ್ರತಿನಿಯೋಜನೆ ಮೇರೆಗೆ ಸಂಪಾದಕರ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು, ಇದೇ ಇಲಾಖೆಯಲ್ಲಿ 
ಸಾರ್ವಜನಿಕ ಹಿತದೃಷ್ಟಿ ಆಧಾರದ ಮೇಲೆ ವಿಲೀನ ಹೊಂದಲು ಇಚ್ಚಿಸಿ ಮನವಿ ಸಲ್ಲಿಸಿರುತ್ತಾರೆಂದು, ಗ್ಯಾಸೆಟಿಯರ್ ಇಲಾಖೆಯಲ್ಲಿ ಕೆಲಸ ಮಾಡಲು 
ವಿಶೇಷ ಆಸಕ್ತಿ ಹೊಂದಿದ ನುರಿತ ಸಂಪಾದಕ ವರ್ಗದ ಅವಶ್ಯಕತೆ ಇದ್ದು ಈಗಾಗಲೇ ಮೂರು ಸಂಪಾದಕರ ಹುದ್ದೆ ಖಾಲಿ ಇರುವುದರಿಂದ ಹಾಗೂ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೫, ೨೦೧೧ 


೧೩೮೯ 


ಗ್ಯಾಸೆಟಿಯರ್‌ಗಳ ಅಧ್ಯಾಯಗಳನ್ನು ರಚಿಸಲು ಅನುಭವಿ ಸಂಪಾದಕರ ಕೊರತೆ ಇರುವುದರಿಂದ ಈ ಇಲಾಖೆಯಲ್ಲಿ, ಪ್ರತಿ ನಿಯೋಜನೆ ಮೇಲೆ ಸುಮಾರು 
8 -10 ವರ್ಷಗಳಿಂದ ಕೆಲಸ ಮಾಡುತ್ತಿರುವ ಶ್ರೀ ಎಸ್. ರಾಜೇಂದ್ರಪ್ಪ ಹಾಗೂ ಶ್ರೀ ಎಸ್. ವೈ . ಬೆಟ್ಟೇಗೌಡ, ಇವರುಗಳ ಸೇವೆಯನ್ನು ಗ್ಯಾಸೆಟಿಯರ್ 
ಇಲಾಖೆಯಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ವಿಲೀನಗೊಳಿಸಿ ಆದೇಶ ಹೊರಡಿಸಬೇಕೆಂದು ಮೇಲೆ (1) ರಲ್ಲಿ ಓದಲಾದ ಪತ್ರದಲ್ಲಿ ಮುಖ್ಯ ಸಂಪಾದಕರು, 
ಕರ್ನಾಟಕ ಗ್ಯಾಸೆಟಿಯರ್ ಇಲಾಖೆ ಇವರು ಕೋರಿರುತ್ತಾರೆ. 

ಶ್ರೀ ಎಸ್.ರಾಜೇಂದ್ರಪ್ಪ ಮತ್ತು ಶ್ರೀ ಎಸ್. ವೈ . ಬೆಟ್ಟೇಗೌಡ ಇವರುಗಳು ಕ್ರಮವಾಗಿ 1994 ಮತ್ತು 1998 ರಿಂದಲೂ ನಿಯೋಜನೆ ಮೇಲೆ ಕನ್ನಡ, 
ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆಯ ಕ್ಷೇತ್ರೀಯ ಇಲಾಖೆಯಾದ ಕರ್ನಾಟಕ ಗ್ಯಾಸೆಟಿಯರ್ ಇಲಾಖೆಯಲ್ಲಿ ಸಂಪಾದಕರಾಗಿ ಕಾರ್ಯ 
ನಿರ್ವಹಿಸುತ್ತಿದ್ದು , ಇವರುಗಳ ಸೇವೆಯನ್ನು ಗ್ಯಾಸೆಟಿಯರ್ ಇಲಾಖೆಯಲ್ಲಿ ವಿಲೀನಗೊಳಿಸಲು ಕರ್ನಾಟಕ ನಾಗರೀಕ ಸೇವೆಗಳು ( ಸಾಮಾನ್ಯ ನೇಮಕಾತಿ) 
ನಿಯಮಗಳು 1977ರ ನಿಯಮ -16ರ ಪ್ರಕಾರ ಕನ್ನಡ, ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆಯ ವಶಕ್ಕೆ ಖಾಯಂ ಆಗಿ ಬಿಟ್ಟುಕೊಡಲು 
ಮೇಲೆ (2) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಆದೇಶಿಸಲಾಗಿದೆ. 

- ಶ್ರೀ ಎಸ್. ರಾಜೇಂದ್ರಪ್ಪರವರು ದಿನಾಂಕ : 01 - 01 -1994 ರಿಂದ ಹಾಗೂ ಶ್ರೀ ಎಸ್. ವೈ , ಬೆಟ್ಟೇಗೌಡರವರು ದಿನಾಂಕ : 03 - 11 - 1998 ರಿಂದ 
ಕರ್ನಾಟಕ ಗ್ಯಾಸೆಟಿಯರ್ ಇಲಾಖೆಯಲ್ಲಿ ಸಂಪಾದಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೆಲವೇ ಸಂಪಾದಕರುಗಳ 
ಪೈಕಿ ಇವರುಗಳೂ ಇರುವುದರಿಂದ ಇವರ ಸೇವೆಯನ್ನು ಗ್ಯಾಸೆಟಿಯರ್ ಇಲಾಖೆಯಲ್ಲಿ ವಿಲೀನಗೊಳಿಸಲು ಅವಶ್ಯಕವಾಗಿರುತ್ತದೆಂದು ಸದರಿ ಅಧಿಕಾರಿಗಳ 
ಸೇವೆಯನ್ನು ಗ್ಯಾಸೆಟಿಯರ್ ಇಲಾಖೆಯಲ್ಲಿ ವಿಲೀನಗೊಳಿಸಲು ಶಿಕ್ಷಣ ಇಲಾಖೆಯ ಸಮ್ಮತಿ ನೀಡಿರುವುದರಿಂದ , ಈ ಅಧಿಕಾರಿಗಳ ವಿಲೀನದ ಬಗ್ಗೆ 
ಮುಂದಿನ ಕ್ರಮವನ್ನು ಕೈಗೊಂಡು ಸೂಕ್ತ ಆದೇಶವನ್ನು ನೀಡುವಂತೆ ಮೇಲೆ (3) ರಲ್ಲಿ ಓದಲಾದ ಪತ್ರದಲ್ಲಿ ಮುಖ್ಯಸಂಪಾದಕರು , ಕರ್ನಾಟಕ ಗ್ಯಾಸೆಟಿಯರ್ 
ಇಲಾಖೆ ಇವರು ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿದೆ, ಅದರಂತೆ ಈ ಕೆಳಕಂಡ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಕಸಂವಾಪ್ರ 8 ಕರಾಗೆ 2008 ಬೆಂಗಳೂರು, ದಿನಾಂಕ : 17 - 02 -2011 
ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಗ್ಯಾಸೆಟಿಯರ್ ಇಲಾಖೆಯಲ್ಲಿ ಸಂಪಾದಕರ ಹುದ್ದೆಯಲ್ಲಿ ನಿಯೋಜನೆ 
ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಎಸ್ . ರಾಜೇಂದ್ರಪ್ಪ ಮತ್ತು ಶ್ರೀ ಎಸ್. ವೈ . ಬೆಟ್ಟೇಗೌಡ ಇವರುಗಳನ್ನು ಕರ್ನಾಟಕ ನಾಗರಿಕ ಸೇವೆಗಳು ( ಸಾಮಾನ್ಯ 
ನೇಮಕಾತಿ) ನಿಯಮಗಳು 1977ರ ನಿಯಮ -16 ( ಎ) ( i) ರ ಪ್ರಕಾರ ಹಾಗೂ ಕರ್ನಾಟಕ ಸರ್ಕಾರಿ ನೌಕರರ ( ಜೇಷ್ಠತಾ ನಿಯಮ ) 1957ರ ನಿಯಮ 6ರ 
ಮೊದಲನೇ ಪರಂತುಕದ ಪ್ರಕಾರ ಕರ್ನಾಟಕ ಗ್ಯಾಸೆಟಿಯರ್ ಇಲಾಖೆಯಲ್ಲಿನ ಸಂಪಾದಕರ ಹುದ್ದೆಯಲ್ಲಿ, ಸರ್ಕಾರದ ಆದೇಶ ಸಂಖ್ಯೆ ಇಡಿ 128 ಡಿಜಿಎಂ 
2007 ದಿನಾಂಕ : 29 - 03 - 2008ರನ್ವಯ ದಿನಾಂಕ : 29 - 03 - 2008 ರಿಂದ ಜಾರಿಗೆ ಬರುವಂತೆ ವಿಲೀನಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ .ಕೆ. ಭರರಾಜಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್. 516 

ಕನ್ನಡ ಮತ್ತು ಸಂಸ್ಕೃತಿ, 
ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ ( ಆಡಳಿತ ಕನ್ನಡ)( ಪ) 

ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಚಿಕ್ಕಬಳ್ಳಾಪುರ ಜಿಲ್ಲೆ, ಗುಡಿಬಂಡೆ ತಾಲ್ಲೂಕು ಹಂಪಸಂದ್ರ ಹೊಸಕೆರೆ ನಿರ್ಮಾಣಕ್ಕೆ ಸ್ವಾಧೀನಪಡಿಸಿಕೊಂಡ 

ಹಂಪಸಂದ್ರ ಮತ್ತು ಬೆಣ್ಣೆಪರ್ತಿ ಗ್ರಾಮಗಳ ಜಮೀನುಗಳಿಗೆ ಒಪ್ಪಂದದ ಐತೀರ್ಪಿನಂತೆ ಠೇವಣಿ ಮಾಡಲು 

ಅನುದಾನ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ , ಬೆಂಗಳೂರು ಇವರ ಪತ್ರ ಸಂಖ್ಯೆ : 

- ಮುಸದ/ ಲೆಶಾಖೆ/ ಲೆಸ - 1/3 /ಭೂಸ್ವಾಧೀನ/09 - 10 /2424 , ದಿನಾಂಕ : 16 - 09 - 2009. 

2 . ಕಂದಾಯ ಇಲಾಖೆಯ ಪತ್ರ ಸಂಖ್ಯೆ : ಕಂಇ 07 ಭೂಸ್ವಾಕೋ 2010, ದಿನಾಂಕ : 09 - 12 - 2010. 
ಪ್ರಸ್ತಾವನೆ: 

ಚಿಕ್ಕಬಳ್ಳಾಪುರ ಜಿಲ್ಲೆ, ಗುಡಿಬಂಡೆ ತಾಲ್ಲೂಕು ಹಂಪಸಂದ್ರ ಹೊಸಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಂಡ ಹಂಪಸಂದ್ರ ಮತ್ತು ಬೆಣ್ಣೆಪರ್ತಿ 
ಗ್ರಾಮಗಳ ಜಮೀನುಗಳ ಮಾಲೀಕರಿಗೆ ಒಪ್ಪಂದದ ಅವಾರ್ಡ್ನಂತೆ ಠೇವಣಿ ಮಾಡಲು ರೂ . 179.95 ಲಕ್ಷಗಳನ್ನು ಬಿಡುಗಡೆ ಮಾಡುವಂತೆ ಮುಖ್ಯ 
ಇಂಜಿನಿಯರ್, ಸಣ್ಣ ನೀರಾವರಿ ( ದಕ್ಷಿಣ) ವಲಯ , ಬೆಂಗಳೂರು ಇವರು ಮೇಲೆ ಕ್ರಮಾಂಕ (1) ರಲ್ಲಿ ಓದಲಾದ ದಿನಾಂಕ : 16 -09 -2009ರ ಪತ್ರದಲ್ಲಿ 
ಕೋರಿರುತ್ತಾರೆ. 

ಚಿಕ್ಕಬಳ್ಳಾಪುರ ಜಿಲ್ಲೆ, ಗುಡಿಬಂಡೆ ತಾಲ್ಲೂಕು ಹಂಪಸಂದ್ರ ಮತ್ತು ಬೆಣ್ಣೆಪರ್ತಿ ಗ್ರಾಮದ ವಿವಿಧ ಸರ್ವೆ ನಂಬರ್‌ಗಳಲ್ಲಿ ಒಟ್ಟು 38-16 ಎಕರೆ 
ಜಮೀನನ್ನು ಹಂಪಸಂದ್ರ ಹೊಸಕೆರೆ ನಿರ್ಮಾಣಕ್ಕಾಗಿ ಭೂಸ್ವಾಧೀನಪಡಿಸಿಕೊಳ್ಳಲು ಭೂಸ್ವಾಧೀನ ಕಾಯ್ದೆ ಕಲಂ 4(1) ರ ಅಧಿಸೂಚನೆ ದಿನಾಂಕ : 
10 -05 -2007ರಂದು ಹೊರಡಿಸಿದೆ. ಈ ಪ್ರಕರಣದಲ್ಲಿ ಜಿಲ್ಲಾಧಿಕಾರಿ , ಚಿಕ್ಕಬಳ್ಳಾಪುರ ಇವರ ಕೋರಿಕೆಯಂತೆ ಸದರಿ ಗ್ರಾಮಗಳ ಖುಷಿ ಜಮೀನಿಗೆ ರೂ . 
4.00 ಲಕ್ಷ ಹಾಗೂ ಬಾಗಾಯ್ತು ಜಮೀನುಗಳಿಗೆ ರೂ . 5.00 ಲಕ್ಷಗಳನ್ನು ನಿಗದಿಪಡಿಸಿ ಒಪ್ಪಂದದ ಅವಾರ್ಡ್ ರಚಿಸಲು ಕಂದಾಯ ಇಲಾಖೆಯು ಮೇಲೆ 
ಕ್ರಮಾಂಕ (2 ) ರಲ್ಲಿ ಓದಲಾದ ದಿನಾಂಕ : 09 -12 - 2010ರ ಪತ್ರದಲ್ಲಿ ಅನುಮೋದನೆ ನೀಡಿದೆ. ಆದುದರಿಂದ ಸಹಾಯಕ ಆಯುಕ್ತರು ಮತ್ತು 
ಭೂಸ್ವಾಧೀನಾಧಿಕಾರಿ , ಚಿಕ್ಕಬಳ್ಳಾಪುರ ಉಪ ವಿಭಾಗ ಇವರು ದಿನಾಂಕ : 03 - 12 -2010ರಂದು ಒಪ್ಪಂದದ ಅವಾರ್ಡ್ ರಚಿಸಿರುತ್ತಾರೆ. 

ಮೇಲ್ಕಂಡ ಎಲ್ಲಾ ಅಂಶಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರ ಕೆಳಕಂಡಂತೆ ಆದೇಶಿಸಿದೆ. 


ವಾತಾ 


೧೩೯೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೫ , ೨೦೧೧ 


ಭಾಗ - ೧ 


ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 05 ಭೂಸ್ವಾಪ್ರ 2009 , ಬೆಂಗಳೂರು, ದಿನಾಂಕ: 15 - 02 - 2011 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಕಾರಣಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆ, ಗುಡಿಬಂಡೆ ತಾಲ್ಲೂಕು ಹಂಪಸಂದ್ರ ಮತ್ತು ಬೆಣ್ಣೆಪರ್ತಿ ಗ್ರಾಮಗಳ 
ಜಮೀನುಗಳನ್ನು ಹಂಪಸಂದ್ರ ಹೊಸಕೆರೆ ನಿರ್ಮಾಣಕ್ಕೆ ಸ್ವಾಧೀನಪಡಿಸಿಕೊಂಡಿದ್ದು, ಒಪ್ಪಂದದ ಅವಾರ್ಡ್ನಂತೆ ಠೇವಣಿ ಮಾಡಲು ರೂ . 173.32 
ಲಕ್ಷಗಳನ್ನು (ನೂರ ಎಪ್ಪತ್ತಮೂರು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿಗಳು ಮಾತ್ರ) ಬಿಡುಗಡೆ ಮಾಡಲು ಅನುಮೋದನೆ ನೀಡಿದೆ. 

ಈ ವೆಚ್ಚವನ್ನು 2010 - 11ನೇ ಸಾಲಿನ ಆಯವ್ಯಯದ ಲೆಕ್ಕ ಶೀರ್ಷಿಕೆ “ 4702 - 0 -1- 101 - 02 - 139 ಹೊಸಕೆರೆಗಳ ನಿರ್ಮಾಣ ಪ್ರಧಾನ 
ಕಾಮಗಾರಿಗಳು ” ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ ಭರಿಸಿಕೊಳ್ಳತಕ್ಕದ್ದು. 

ಭೂಸ್ವಾಧೀನಕ್ಕೆ ಒಳಪಟ್ಟಿರುವ ಜಮೀನನ್ನು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್, ಸಣ್ಣ ನೀರಾವರಿ ಉಪ ವಿಭಾಗ, ಚಿಕ್ಕಬಳ್ಳಾಪುರ ಇವರು 
ಇಲಾಖೆಯ ವಶಕ್ಕೆ ಪಡೆದುಕೊಂಡು, ಕಂದಾಯ ದಾಖಲೆಗಳಲ್ಲಿ ಇಂಡೀಕರಿಸುವುದು . 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 01 ಟಿಎಫ್ ಪಿ 2010 , ದಿನಾಂಕ : 20 -10 - 2010 ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಗೋಪಾಲ್ 
ಪಿ . ಆರ್‌. 517 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಜಲಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 

ಕೃಷಿ ಸಚಿವಾಲಯ 
ವಿಷಯ : 2010 -11ನೇ ಸಾಲಿನ ಹೊಸ ಯೋಜನೆಗಳಿಗೆ ಮಂಜೂರಾತಿ ನೀಡುವ ಬಗ್ಗೆ . 
ಓದಲಾಗಿದೆ : 1. ಕುಲಪತಿಯವರು, ಕೃಷಿ ವಿಶ್ವವಿದ್ಯಾಲಯ, ರಾಯಚೂರುರವರ ದಿನಾಂಕ : 30 - 04 - 2010 , 

18 - 06 -2010 , 20 - 08 - 2010 ಮತ್ತು 01 - 01 - 2011ರ ಪತ್ರಗಳ ಸಂಖ್ಯೆ : VC/UASR/ 2010- 11. 
ದಿನಾಂಕ : 04 - 05 - 2010, 20 - 07 - 2010 , 20 - 11 - 2010 ಮತ್ತು 19 - 01 - 2011ಗಳ ಸರ್ಕಾರಿ ಆದೇಶ 

ಸಂಖ್ಯೆ : ಕೃತೋಇ 111 ಕೃವಿವಿ 2010 . 
ಪ್ರಸ್ತಾವನೆ: 

2010 -11ನೇ ಸಾಲಿನ ಆಯವ್ಯಯದ ಲೆಕ್ಕ ಶೀರ್ಷಿಕೆ 2415 - 80 - 277 -3 - 01- ಸಹಾಯಾನುದಾನ (ಯೋಜನೆ) ಅಡಿಯಲ್ಲಿ 1295 .00 ಲಕ್ಷ 
ರೂಪಾಯಿಗಳನ್ನು ತೆಗೆದಿರಿಸಿದೆ. ಕಾಲೇಜುಗಳ ಪ್ರಯೋಗಾಲಯಗಳು, ಗ್ರಂಥಾಲಯಗಳು ಮತ್ತು ಇತರ ಬೋಧಕ ಚಟುವಟಿಕೆಗಳ ಸುಧಾರಣೆ ಎಂಬ ಹೊಸ 
ಯೋಜನೆಗೆ ಮೀಸಲಾದ 1295.00 ಲಕ್ಷ ರೂಪಾಯಿಗಳಿಗೆ ಸಂಬಂಧಿಸಿದ ಈ ಹೊಸ ಯೋಜನೆಗೆ ಮಂಜೂರಾತಿ ನೀಡುವಂತೆ ಮತ್ತು ಅನುದಾನವನ್ನು 
ಬಿಡುಗಡೆ ಮಾಡಲು ಪರಿಶೀಲಿಸುವಂತೆ ಯೋಜನಾ ಸಚಿವಾಲಯವು ( ಪಿಡಿ 5 ಎಎಂಎಂ 2010) ಕೋರಿದೆ. 

ಮೇಲೆ (1) ರಲ್ಲಿ ಓದಲಾದ ಪತ್ರಗಳ ಮುಖಾಂತರ ಕಾಲೇಜುಗಳ ಪ್ರಯೋಗಾಲಯಗಳು, ಗ್ರಂಥಾಲಯಗಳು ಮತ್ತು ಇತರ ಬೋಧಕ 
ಚಟುವಟಿಕೆಗಳ ಸುಧಾರಣೆ ಎಂಬ ಹೊಸ ಯೋಜನೆಗೆ ಮೀಸಲಾದ 1295.00 ಲಕ್ಷ ರೂಪಾಯಿಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಸಲ್ಲಿಸಿ, ಲೆಕ್ಕ ಶೀರ್ಷಿಕೆ 
2415 - 80 - 277 - 3 - 01- ಸಹಾಯಾನುದಾನ ( ಯೋಜನೆ) ಅಡಿಯಲ್ಲಿ 1295. 00 ಲಕ್ಷ ರೂಪಾಯಿಗಳನ್ನು ಯೋಜನಾ ಅನುದಾನದಲ್ಲಿ ಬಿಡುಗಡೆ 
ಮಾಡುವಂತೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಯವರು/ಕುಲಸಚಿವರು/ ಹಣಕಾಸು ನಿಯಂತ್ರಣಾಧಿಕಾರಿಗಳು ಪ್ರಸ್ತಾಪಿಸಿದ್ದಾರೆ. 

- ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಯೋಜನಾ ಸಚಿವಾಲಯವು ದಿನಾಂಕ : 16 -11 -2010ರ ಟಿಪ್ಪಣಿ ಸಂಖ್ಯೆ : ಪಿಡಿ 40 ಪಿಎಫ್‌ಒ 2010ರಲ್ಲಿ 
Planning Department concurs with the proposal of the administrative department ಎಂಬುದಾಗಿ ತನ್ನ ಅಭಿಪ್ರಾಯ / ಸಹಮತಿಯನ್ನು ನೀಡಿದೆ. 

ಮೇಲ್ಕಂಡ ಪ್ರಸ್ತಾವನೆಗೆ ಆರ್ಥಿಕ ಇಲಾಖೆಯು ದಿನಾಂಕ : 30 - 11 -2010ರ ಟಿಪ್ಪಣಿ ಸಂಖ್ಯೆ : ಆಇ 414 4/2010ರ ಮುಖಾಂತರ “2010 
11ನೇ ಸಾಲಿಗೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಹೊಸ ಯೋಜನೆಯಾದ ಕಾಲೇಜುಗಳ ಪ್ರಯೋಗಾಲಯಗಳು , ಗ್ರಂಥಾಲಯಗಳು ಮತ್ತು ಇತರ 
ಬೋಧಕ ಚಟುವಟಿಕೆಗಳ ಸುಧಾರಣೆ ಯೋಜನೆಗೆ ಆರ್ಥಿಕ ಇಲಾಖೆಯು ಸಹಮತಿಸಿದೆ. ಅನುದಾನ ಬಿಡುಗಡೆಗೆ ಪ್ರಸ್ತಾವನೆಯನ್ನು ಆರ್ಥಿಕ ಇಲಾಖೆಗೆ 
ಕಳುಹಿಸುವಂತೆ ತಿಳಿಸಲಾಗಿದೆ ” ಎಂಬುದಾಗಿ ತನ್ನ ಅಭಿಪ್ರಾಯವನ್ನು ನೀಡಿದೆ . 

ಲೆಕ್ಕ ಶೀರ್ಷಿಕೆ 2415 - 80 - 277 -3 -01 ( ಸಹಾಯಾನುದಾನ 101) ಅಡಿಯಲ್ಲಿ 1295. 00 ಲಕ್ಷ ರೂಪಾಯಿಗಳನ್ನು 4 ಸಮನಾದ ಕಂತುಗಳ 
ಮುಖಾಂತರ ಮೇಲೆ (2) ರಲ್ಲಿ ಓದಲಾದ ಆದೇಶಗಳ ಮುಖಾಂತರ ಆರ್ಥಿಕ ಇಲಾಖೆಯ ಸಹಮತಿಯನ್ನು ಪಡೆದು ಈಗಾಗಲೇ ಬಿಡುಗಡೆ ಮಾಡಿರುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ : ಕೃಇ 156 ಕೃವಿವಿ 2010 , ಬೆಂಗಳೂರು, ದಿನಾಂಕ: 09 -02- 2011. 
ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಕಾರಣಗಳ ಮೇರೆಗೆ 2010 -11ನೇ ಸಾಲಿನ ಹೊಸ ಯೋಜನೆಯಾದ ಕಾಲೇಜುಗಳ ಪ್ರಯೋಗಾಲಯಗಳು, 

ಎಂಬ ಹೊಸ ಯೋಜನೆಗೆ ಮೀಸಲಾದ 1295.00 ಲಕ್ಷ ರೂಪಾಯಿಗಳಿಗೆ 
ಸಂಬಂಧಿಸಿದ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ದಿನಾಂಕ : 30 - 04 - 2010ರ ಯೋಜನಾ ಪ್ರಸ್ತಾವನೆಗೆ ಸರ್ಕಾರದ ಆಡಳಿತಾತ್ಮಕ 
ಮಂಜೂರಾತಿಯನ್ನು ಈ ಮೂಲಕ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಜಿ .ಕೆ. ಗುರಾಣಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್. 518 

ಕೃಷಿ ಇಲಾಖೆ ( ಸೇವೆಗಳು) 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೫ , ೨೦೧೧ 


೧೩೯೧ 


ಮೂಲಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 
ವಿಷಯ : ಬಿಜಾಪುರ ನಗರದಲ್ಲಿ ಗ್ರೀನ್‌ಫೀಲ್ಡ್ ವಿಮಾನ ನಿಲ್ದಾಣವನ್ನು ನಿರ್ಮಾಣ ಮಾಡಲು ಭೂಸ್ವಾಧೀನಕ್ಕೆ ಅಗತ್ಯವಾದ ಹಣ 

ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂ . ಮೂಅಇ 88 ರಾಅವಿ 2003 , ದಿನಾಂಕ : 15 - 02 - 2007. 

ಸರ್ಕಾರಿ ಆದೇಶ ಸಂ . ಮೂಅಇ 88 ರಾಅವಿ 2003 , ದಿನಾಂಕ : 23 - 03 - 2007. 
3 . ಸರ್ಕಾರಿ ಆದೇಶ ಸಂ . ಮೂಅಇ 88 ರಾಅವಿ 2003 , ದಿನಾಂಕ : 03 - 11 - 2007. 

ಸರ್ಕಾರಿ ಆದೇಶ ಸಂ . ಮೂಅಇ 88 ಮೂಇವಿ 2003 , ದಿನಾಂಕ : 31 - 03 - 2009 . 
ಜಿಲ್ಲಾಧಿಕಾರಿಗಳು , ಬಿಜಾಪುರ ಜಿಲ್ಲೆ, ಇವರ ಪತ್ರ ಸಂ ಕಂಇ/ ಎಲ್.ಎನ್. ಡಿ / ಸಿ. ಆರ್. 127 ( 2) /00 - 01 
ದಿನಾಂಕ : 22 - 07 - 2009 , 
ಸರ್ಕಾರಿ ಆದೇಶ ಸಂ . ಮೂಅಇ 88 ರಾವಿ 2003 , ದಿನಾಂಕ : 26 - 08 - 2009 . 
ಸರ್ಕಾರಿ ಆದೇಶ ಸಂ . ಆರ್‌ಡಿ 42 ಎಲ್‌ಬಿಜೆ 2007 , ದಿನಾಂಕ : 25 - 09 - 2010. 
ಜಿಲ್ಲಾಧಿಕಾರಿಗಳು , ಬಿಜಾಪುರ ಜಿಲ್ಲೆ, ಇವರ ಪತ್ರ ಸಂ ಕಂಇ/ ಎಲ್.ಎನ್. ಡಿ / ಸಿ. ಆರ್./304 /2009 -10 ದಿನಾಂಕ 
: 26 - 10 - 2010 . 
ಜಿಲ್ಲಾಧಿಕಾರಿಗಳು , ಬಿಜಾಪುರ ಜಿಲ್ಲೆ , ಇವರ ಪತ್ರ ಸಂ . ಕಂಇ/ ಎಲ್. ಎನ್. ಡಿ / ಸಿ. ಆರ್. 128 ( 2 ) /2009 - 10 

ದಿನಾಂಕ : 04 - 01 - 2011 . 

10. ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : FD 267 BRS 2010, ದಿನಾಂಕ : 29 - 01- 2011 . 
ಪ್ರಸ್ತಾವನೆ: 

ಮೇಲೆ ಕ್ರಮ ಸಂ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಬಿಜಾಪುರ ವಿಮಾನ ನಿಲ್ದಾಣದ ನಿರ್ಮಾಣಕ್ಕಾಗಿ ಅವಶ್ಯವಿರುವ ಭೂಸ್ವಾಧೀನಕ್ಕಾಗಿ 
ರೂ . 5.50 ಕೋಟಿಗಳನ್ನು ಕೆಲವು ಷರತ್ತುಗಳೊಂದಿಗೆ ಬಿಡುಗಡೆ ಮಾಡಲು ಮಂಜೂರಾತಿಯನ್ನು ನೀಡಲಾಗಿರುತ್ತದೆ. 

2. ಮೇಲೆ ಕ್ರಮ ಸಂ. (2)ರ ಆದೇಶದಲ್ಲಿ ಬಿಜಾಪುರದಲ್ಲಿ ಗ್ರೀನ್‌ಫೀಲ್ಡ್‌ ವಿಮಾನ ನಿಲ್ದಾಣವನ್ನು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ 
ಆಧಾರದ ಮೇಲೆ ಸ್ಥಾಪಿಸಲು ಮಂಜೂರಾತಿಯನ್ನು ನೀಡಲಾಗಿದೆ. 

3 . ಮೇಲಿನ ಕ್ರಮ ಸಂ . ( 3) ರಲ್ಲಿ ಓದಲಾದ ಸರ್ಕಾರಿ ಆದೇಶ ದಿನಾಂಕ : 03 - 11 - 07ರಲ್ಲಿ ಇದೇ ಉದ್ದೇಶಕ್ಕೆ ರೂ . 4.00 ಕೋಟಿಗಳನ್ನು 
ಬಿಡುಗಡೆ ಮಾಡಲಾಗಿದೆ. 
- 4, ಮೇಲೆ ಕ್ರಮ ಸಂ .(4) ರಲ್ಲಿ ಓದಲಾದ ದಿನಾಂಕ : 31 - 03 - 09ರ ಸರ್ಕಾರಿ ಆದೇಶದಲ್ಲಿ ಬಿಜಾಪುರ ವಿಮಾನ ನಿಲ್ದಾಣಕ್ಕೆ 
ಭೂಸ್ವಾಧೀನಪಡಿಸಿಕೊಳ್ಳಲು ಉದ್ದೇಶಿಸಿರುವ ಜಮೀನಿನ ಭೂಮಾಲೀಕರಿಗೆ ಪರಿಹಾರ ಧನವನ್ನು ಪಾವತಿಸಲು ರೂ . 15.00 ಕೋಟಿಗಳನ್ನು ಬಿಡುಗಡೆ 
ಮಾಡಲಾಗಿದೆ. 

5. ಮೇಲೆ ಕ್ರಮ ಸಂ .(5) ರಲ್ಲಿ ಓದಲಾದ ಪತ್ರದಲ್ಲಿ, ಜಿಲ್ಲಾಧಿಕಾರಿಗಳು, ಬಿಜಾಪುರ, ಇವರು ಬಿಜಾಪುರ ವಿಮಾನ ನಿಲ್ದಾಣದ 
ಭೂಸ್ವಾಧೀನಕ್ಕಾಗಿ ಒಟ್ಟು ರೂ . 30,64,37,500 /- ಅನುದಾನ ಅವಶ್ಯಕತೆ ಇದ್ದು, ಈ ಪೈಕಿ ಈಗಾಗಲೇ ರೂ . 24 ,50,00,000/ - ಅನುದಾನವನ್ನು 
ಬಿಡುಗಡೆ ಮಾಡಲಾಗಿದೆ ಎಂದು ಉಳಿದ ರೂ . 6 ,14 ,37,500 /- ಅನುದಾನವನ್ನು ಬಿಡುಗಡೆ ಮಾಡುವಂತೆ ಕೋರಿ ಪ್ರಸ್ತಾವನೆಯನ್ನು ಕಳುಹಿಸಿರುತ್ತಾರೆ. 

6. ಈ ಪ್ರಸ್ತಾವನೆಯನ್ನು ಸರ್ಕಾರ ಪರಿಶೀಲಿಸಿ ಉಲ್ಲೇಖ (6) ರ ಆದೇಶದಲ್ಲಿ ಬಿಜಾಪುರ ವಿಮಾನ ನಿಲ್ದಾಣಕ್ಕಾಗಿ ಭೂಸ್ವಾಧೀನಪಡಿಸಿಕೊಳ್ಳಲು 
ಅವಶ್ಯವಿರುವ ರೂ . 5.00 ಕೋಟಿಗಳನ್ನು ಬಿಡುಗಡೆ ಮಾಡಲು ಮಂಜೂರಾತಿ ನೀಡಿದೆ. 

7. ಮೇಲೆ ಕ್ರಮ ಸಂ . (7) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ , ಬಿಜಾಪುರ, ವಿಮಾನ ನಿಲ್ದಾಣದ ಸ್ಥಾಪನೆಗಾಗಿ ಹಾಗೂ ಇತರೆ 
ಚಟುವಟಿಕೆಗಾಗಿ ಬಿಜಾಪುರ ತಾಲ್ಲೂಕಿನ ಬುರಣಾಪುರ, ಅಲಿಯಾಬಾದ್ ಮತ್ತು ಮದಬಾದಿ ಗ್ರಾಮಗಳಲ್ಲಿನ ಒಟ್ಟಾರೆ 347.33 ಎಕರೆ ಸರ್ಕಾರಿ 
ಹುಲ್ಲುಗಾವಲು ಜಮೀನನ್ನು ಬಿಜಾಪುರ ವಿಮಾನ ನಿಲ್ದಾಣ ಸ್ಥಾಪನೆಗಾಗಿ ಕೆಐಎಡಿಬಿಗೆ ಹಸ್ತಾಂತರಿಸಲು ದಿನಾಂಕ : 25 - 09 - 2010ರ ಆದೇಶ ಸಂಖ್ಯೆ : 
ಆರ್‌ಡಿ 42 ಎಲ್‌ಜಿಜೆ 2007ರಲ್ಲಿ ಅನುಮತಿ ನೀಡಲಾಗಿರುತ್ತದೆ. 

8. ಕ್ರ. ಸಂ . 8ರ ಪತ್ರದಲ್ಲಿ ಜಿಲ್ಲಾಧಿಕಾರಿಗಳು ದಿನಾಂಕ : 25 - 09 - 2010ರ ಸರ್ಕಾರದ ಆದೇಶದನ್ವಯ 347.33 ಎಕರೆ ಸರ್ಕಾರಿ ಜಮೀನಿಗೆ 
ಸಂಬಂಧಿಸಿದಂತೆ, ಜಮೀನಿನ ಬೆಲೆ ಮತ್ತು ಇತರೆ ಶುಲ್ಕ ಸೇರಿ ಒಟ್ಟು ರೂ . 32,81,96,124 - 00 ಗಳನ್ನು ಪಾವತಿಸುವಂತೆ ಕೋರಿರುತ್ತಾರೆ. 

9. ಕ್ರಮ ಸಂ . 9ರ ಪತ್ರದಲ್ಲಿ ಜಿಲ್ಲಾಧಿಕಾರಿಗಳು ಖಾಸಗಿ ಜಮೀನಿನ ಭೂಸ್ವಾಧೀನ ಪರಿಹಾರ ಪಾವತಿಗೆ ಬೇಡಿಕೆ ರೂ . 
30 ,64 ,37,500ಗಳಾಗಿದ್ದು , ಈಗಾಗಲೇ ರೂ . 29 ,50, 000 / - ಗಳನ್ನು ಬಿಡುಗಡೆ ಮಾಡಲಾಗಿದ್ದು, ಬಾಕಿಯಿರುವ ರೂ . 1,14 ,37 ,500 / - ಗಳನ್ನು ಬಿಡುಗಡೆ 
ಮಾಡುವಂತೆ ಕೋರಿದ್ದಾರೆ. 

10 . ಕ್ರ. ಸಂ . 10ರಲ್ಲಿ ಓದಲಾದ ಆದೇಶದಲ್ಲಿ ರೂ . 114 .38 ಲಕ್ಷಗಳನ್ನು ಸಣ್ಣ ವಿಮಾನ ನಿಲ್ದಾಣಗಳ ಅಭಿವೃದ್ಧಿ ಲೆಕ್ಕ ಶೀರ್ಷಿಕೆಗೆ ಪುನರ್ 
ವಿನಿಯೋಗ ಮಾಡಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಮೂಅಇ 88 ರಾMವಿ 2003 , ಬೆಂಗಳೂರು, ದಿನಾಂಕ : 10 - 02 -2011. 
ಬಿಜಾಪುರ ವಿಮಾನ ನಿಲ್ದಾಣಕ್ಕಾಗಿ ಭೂಸ್ವಾಧೀನಪಡಿಸಿಕೊಳ್ಳಲು ಅವಶ್ಯವಿರುವ ಬಾಕಿ ಹಣ ರೂ . 114 .38 ಲಕ್ಷಗಳನ್ನು ಬಿಡುಗಡೆ ಮಾಡಲು 
ಸರ್ಕಾರದ ಮಂಜೂರಾತಿಯನ್ನು ನೀಡಿದೆ. 

2 . ಈ ಮೊತ್ತವನ್ನು ಲೆಕ್ಕ ಶೀರ್ಷಿಕೆ 5465 - 01 - 190 - 1 - 05 - ಬಂಡವಾಳ ಹೂಡಿಕೆಯಡಿಯಲ್ಲಿ - ಸಣ್ಣ ವಿಮಾನ ನಿಲ್ದಾಣಗಳು ( ಯೋಜನೆ) ಈ 
ಕೆಳಕಂಡ ಲೆಕ್ಕ ಶೀರ್ಷಿಕೆಯಿಂದ ಮರು ಹೊಂದಾಣಿಕೆ ಮೂಲಕ ಭರಿಸುವುದು. 


೧೩೯೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೫, ೨೦೧೧ | 


ಭಾಗ - ೧ 


_ ) 5465 - 01 -190 -2 - 05 - 211 -Investment-ಬದಲಿ ರಸ್ತೆಗಳು ( P) ರೂ . 114.38 ಲಕ್ಷಗಳು. 

3. ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂ . ಆಇ 142 ವೆಚ್ಚ -11 ದಿನಾಂಕ : 31 - 01 - 2011ರಲ್ಲಿ ನೀಡಿದ ಸಹಮತಿಯೊಂದಿಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಿ. ಎ . ಬಾಬುರವೀಂದ್ರನಾಥ್ ಪಟೇಲ್ 
ಪಿ . ಆರ್. 519 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ 

ನಗರಾಭಿವೃದ್ಧಿ ಸಚಿವಾಲಯ 
ವಿಷಯ : ಸೇಡಂ ನಗರದ ಸ್ಥಳೀಯ ಯೋಜನಾ ಪ್ರದೇಶದ ಮಹಾ ಯೋಜನೆಗೆ ಸರ್ಕಾರದ ಅಂತಿಮ ಅನುಮೋದನೆಯನ್ನು 

ನೀಡುವ ಬಗ್ಗೆ . 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ನಅಇ 129 ಬೆಮಪ್ರಾ 2007 , ದಿನಾಂಕ : 15 - 06 - 2007 . 

ಸೇಡಂ ಪುರಸಭಾ ಯೋಜನಾ ಪ್ರಾಧಿಕಾರದ ಪತ್ರ ಸಂಖ್ಯೆ : ಪುಯೋಪ್ರಾ/ಸೇಡಂ. ಮ .. ಯೋ /2009 -10 , 

ದಿನಾಂಕ : 24 - 02 - 2010. 
3. ಸಹಾಯಕ ನಿರ್ದೆಶಕರು, ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆ, ಗುಲ್ಬರ್ಗಾ ಇವರ ಪತ್ರ ಸಂಖ್ಯೆ : 

ನಗ್ರಾಯೋ / ಸನಿ. ಗು / ಮಾವ /2010 - 11 /206, ದಿನಾಂಕ : 19 /05/2010. 
ನಿರ್ದೆಶಕರು, ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆ ಇವರ ಏಕ ಕಡತ ಸಂಖ್ಯೆ : 
ನಗಾಯೋ /ಉನಿ ( ಯೋವಿ) ಸೇಡಂ. ಮ . ಯೋ /29/ 2010, ದಿನಾಂಕ : 29 - 06 - 2010ರಲ್ಲಿ ನೀಡಿರುವ 

ಅಭಿಪ್ರಾಯ. 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮಾಂಕ (1) ರ ಸರ್ಕಾರದ ಆದೇಶದಲ್ಲಿ, ಸೇಡಂ ನಗರದ ಸ್ಥಳೀಯ ಯೋಜನಾ ಪ್ರದೇಶದ ಮಹಾ ಯೋಜನೆಗೆ ತಾತ್ಕಾಲಿಕ 
ಅನುಮೋದನೆಯನ್ನು ನೀಡಲಾಗಿದೆ. 

ಮೇಲೆ ಓದಲಾದ ಕ್ರಮಾಂಕ ( 2) ರ ಪತ್ರದಲ್ಲಿ ಸೇಡಂ ಪುರಸಭಾ ಯೋಜನಾ ಪ್ರಾಧಿಕಾರವು ಸೇಡಂ ನಗರದ ಸ್ಥಳೀಯ ಯೋಜನಾ ಪ್ರದೇಶಕ್ಕೆ 
ತಯಾರಿಸಿರುವ ಮಹಾ ಯೋಜನೆಯ ಕುರಿತು ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ , 1961ರ ಕಲಂ 13(1) ರನ್ವಯ ಅಗತ್ಯ ಕ್ರಮ 
ಜರುಗಿಸಿ, ಮಹಾ ಯೋಜನೆಯ ನಕ್ಷೆಗಳನ್ನು ಹಾಗೂ ವರದಿಯನ್ನು ತಯಾರಿಸಿ ಸರ್ಕಾರದ ಅಂತಿಮ ಅನುಮೋದನೆಗೆ ಸಲ್ಲಿಸಿರುತ್ತಾರೆ . 

ಮೇಲೆ ಓದಲಾದ ಕ್ರಮಾಂಕ ( 3) ರ ನಗರ ಮತ್ತು ಗ್ರಾಮಾಂತರ ಯೋಜನಾ ನಿರ್ದೇಶಕರ ಕಡತದಲ್ಲಿ ಸೇಡಂ ನಗರದ ಜನಸಂಖ್ಯೆಯು 
2021ರಲ್ಲಿ 62 ,000ಗಳಷ್ಟು ಬೆಳವಣಿಗೆಯಾಗುವುದಾಗಿ ಅಂದಾಜಿಸಿ ಮಹಾ ಯೋಜನೆಯನ್ನು ತಯಾರಿಸಲಾಗಿದೆ. ಸೇಡಂ ನಗರದ ಸ್ಥಳೀಯ ಯೋಜನಾ 
ಪ್ರದೇಶದ ಒಟ್ಟು 809.00 ಹೆಕ್ಟೇರ್ ಪ್ರದೇಶವನ್ನು ನಗರದ ಅಭಿವೃದ್ಧಿಗಾಗಿ ನಗರೀಕರಣದ ಎಲ್ಲೆಯೆಂದು ಪ್ರಸ್ತಾಪಿಸಿ ಯೋಜನೆಯನ್ನು ರೂಪಿಸಲಾಗಿದೆ. 
ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ, 1961ರ ಕಲಂ (12) ರಲ್ಲಿನ ಅಂಶಗಳನ್ನು ಪರಿಗಣಿಸಿ, ಪಟ್ಟಣದ ಮುಂದಿನ ಯೋಜಿತ 
ಬೆಳವಣಿಗೆಗಳಿಗಾಗಿ ಪ್ರಸ್ತಾಪಿಸಿರುವ 809.00 ಹೆಕ್ಟೇರ್ ಪ್ರದೇಶದಲ್ಲಿ ವಸತಿಗಾಗಿ 310.00 ಹೆಕ್ಟೇರ್ (ಶೇ . 38.32), ವಾಣಿಜ್ಯಕ್ಕಾಗಿ 31 .00 ಹೆಕ್ಟೇರ್ 
( ಶೇ . 3.83 ), ಕೈಗಾರಿಕೆಗಾಗಿ 145.00 ಹೆಕ್ಟೇರ್ (ಶೇ . 17.92) ಸಾರ್ವಜನಿಕ/ ಅರೆಸಾರ್ವಜನಿಕಕ್ಕಾಗಿ 34 .00 ಹೆಕ್ಟೇರ್ (ಶೇ . 4.20 ), ಉದ್ಯಾನವನ, ಆಟದ 
ಮೈದಾನ ಮತ್ತು ಬಯಲು ಪ್ರದೇಶಕ್ಕಾಗಿ 76.00 ಹೆಕ್ಟೇರ್ (ಶೇ .9.40), ಸಾರಿಗೆ/ಸಂಪರ್ಕ ವಲಯಕ್ಕೆ 211.00 ಹೆಕ್ಟೇರ್ (ಶೇ . 26. 08 ), ನಾಗರೀಕ ಸೌಲಭ್ಯಕ್ಕೆ 
2.00 ಹೆಕ್ಟೇರ್ (ಶೇ . 0.25) ಪ್ರದೇಶವನ್ನು ನಿಗದಿಪಡಿಸಿ ಮಹಾ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲು ಅಗತ್ಯವಿರುವ ವಲಯ ನಿಯಮಾವಳಿಗಳನ್ನು 
ರೂಪಿಸಲಾಗಿದ್ದು, ಸದರಿ ಮಹಾ ಯೋಜನೆಗೆ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ , 1961ರ ಕಲಂ 13( 3) ರನ್ವಯ ಅಂತಿಮ 
ಅನುಮೋದನೆ ನೀಡಲು ಶಿಫಾರಸ್ಸು ಮಾಡಿ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ನಂತರ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ನಅಇ 87 ಗುಅಪ್ರಾ 2010 , ಬೆಂಗಳೂರು, ದಿನಾಂಕ: 14 - 02 - 2011 . 
ಮೇಲಿನ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸೇಡಂ ನಗರದ ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ರೂಪಿಸಿರುವ ಮಹಾ 
ಯೋಜನೆಗೆ ಈ ಕೆಳಕಂಡ ಷರತ್ತಿಗೊಳಪಟ್ಟು ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಕಲಂ 13 (1) ರನ್ವಯ ಅಂತಿಮ 
ಅನುಮೋದನೆಯನ್ನು ನೀಡಲಾಗಿದೆ. 

“ ಈ ಆದೇಶದ ದಿನಾಂಕದಿಂದ 2 ( ಎರಡು) ವರ್ಷಗಳವರೆಗೆ ಯೋಜನಾ ಪ್ರಾಧಿಕಾರವು ಯಾವುದೇ ತರಹದ ಭೂ ಉಪಯೋಗ ಬದಲಾವಣೆ 
ಪ್ರಸ್ತಾವನೆಗಳನ್ನು ಸರ್ಕಾರಕ್ಕೆ ಸಲ್ಲಿಸಕೂಡದು” 

ಮಹಾಯೋಜನೆಗೆ ಅಂತಿಮ ಅನುಮೋದನೆ ನೀಡಿದ ಗುರುತಾಗಿ ವರದಿ ಮತ್ತು ನಕ್ಷೆಗಳ ಮೇಲೆ ಸರ್ಕಾರದ ಮುದ್ರೆಯನ್ನು ಹಾಕಲಾಗಿದೆ. 


ಪಿ . ಆರ್ . 520 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ಎಂ .ಹಿರೇಮಠ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೫ , ೨೦೧೧ 


೧೩೯೩ 


ವಿಷಯ : 


ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ಮಂಗಳೂರಿನ ಪಿಲಿಕುಳ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ನೂತನ ತಾರಾಲಯ (Planetarium) ಸ್ಥಾಪನೆಗೆ 
ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 

ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಗೆ ಸಂಬಂಧಿಸಿದಂತೆ ಸನ್ಮಾನ್ಯ ಮುಖ್ಯ ಮಂತ್ರಿಯವರ 2010 - 11ನೇ ಸಾಲಿನ 

ಆಯವ್ಯಯ ಭಾಷಣದ ಕಂಡಿಕೆ 158 . 
2. ದಿನಾಂಕ : 03 - 02 - 2011 ರಂದು ನಡೆದ ಸಚಿವ ಸಂಪುಟದ ಸಭೆಯ ನಿರ್ಣಯ ( ಪ್ರಕರಣ ಸಂಖ್ಯೆ : ಸಿ:60 /2011 ). 


ಓದಲಾಗಿದೆ : 


1. 


ಪ್ರಸ್ತಾವನೆ : 


2 .50 


ಮೇಲೆ ಓದಲಾದ ಕ್ರಮ ಸಂಖ್ಯೆ : 1ರಲ್ಲಿ 2010 - 11ನೇ ಸಾಲಿನ ಆಯವ್ಯಯ ಭಾಷಣದ ಕಂಡಿಕೆ 158 ರಲ್ಲಿ ಸನ್ಮಾನ್ಯ ಮುಖ್ಯ ಮಂತ್ರಿಯವರು 
“ ಮಂಗಳೂರು ಬಳಿಯ ಪಿಲಿಕುಳದಲ್ಲಿ ನೂತನ ತಾರಾಲಯವನ್ನು ಸ್ಥಾಪಿಸಲು ರೂ . 1.00 ಕೋಟಿನೀಡಲಾಗುವುದು ” ಎಂದು ಘೋಷಿಸಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ : 2ರಲ್ಲಿ ದಿನಾಂಕ : 03 - 02 - 2011 ರಂದು ನಡೆದ ಸಚಿವ ಸಂಪುಟದ 2011ನೇ ಸಾಲಿನ 3ನೇ ಸಭೆಯಲ್ಲಿ 
ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಗೆ ಒಳಪಡುವ ಮಂಗಳೂರಿನ ಪಿಲಿಕುಳ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ವತಿಯಿಂದ ವಿಜ್ಞಾನ ಕೇಂದ್ರದ ಆವರಣದಲ್ಲಿ 
ರೂ . 15 .50 ಕೋಟಿಗಳ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲು ಉದ್ದೇಶಿಸಿರುವ ನೂತನ ತಾರಾಲಯ (Planetarium) ಸ್ಥಾಪನೆಗೆ ಆಡಳಿತಾತ್ಮಕ ಅನುಮೋದನೆಯನ್ನು 
ನೀಡಿರುತ್ತದೆ. 

ಸಚಿವ ಸಂಪುಟದ ನಿರ್ಣಯದನ್ವಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಗೆ ಒಳಪಡುವ ಮಂಗಳೂರಿನ ಪಿಲಿಕುಳ ಪ್ರಾದೇಶಿಕ ವಿಜ್ಞಾನ 
ಕೇಂದ್ರದ ವತಿಯಿಂದ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ರೂ . 15 .50 ಕೋಟಿಗಳ ವೆಚ್ಚದಲ್ಲಿ ನೂತನ ತಾರಾಲಯ ಸ್ಥಾಪನೆಗೆ ಆಡಳಿತಾತ್ಮಕ ಅನುಮೋದನೆ 
ನೀಡುವ ಬಗ್ಗೆ ಪರಿಶೀಲಿಸಿದ ಸರ್ಕಾರ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ವಿಯಇ 182 ವಿತ್ತಮ 2009, ಬೆಂಗಳೂರು, ದಿನಾಂಕ: 09 - 02 - 2011 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಗೆ ಒಳಪಡುವ ಮಂಗಳೂರಿನ ಪಿಲಿಕುಳ ಪ್ರಾದೇಶಿಕ 
ವಿಜ್ಞಾನ ಕೇಂದ್ರ ಸೊಸೈಟಿ ( ರಿ) ವತಿಯಿಂದ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ರೂ . 15.50 ಕೋಟಿಗಳ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲು ಉದ್ದೇಶಿಸಿರುವ 
ನೂತನ ತಾರಾಲಯವನ್ನು (Planetarium ) ಕೆಳಕಂಡ ಯೋಜನಾ ವೆಚ್ಚದೊಂದಿಗೆ ಸ್ಥಾಪಿಸಲು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲಾಗಿದೆ. 

( ರೂ . ಕೋಟಿಗಳಲ್ಲಿ) 
ಆರ್ಥಿಕ ಸಾಲು ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಹಾಗೂ ಜಿಲ್ಲಾಧಿಕಾರಿಗಳು ಸಂಗ್ರಹಿಸಬೇಕಾದ ವಂತಿಗೆ ರಾಜ್ಯ ಸರ್ಕಾರದ | ಒಟ್ಟು ಮೊತ್ತ 

ಪಾಲು 
2010 - 11 ರೂ . 1.50 ಕೋಟಿ( 3 ಎಕರೆ ಜಮೀನಿನ ಬೆಲೆ) 

1. 00 
2011 - 12 ರೂ . 1.50 ಕೋಟಿ ( ಜಿಲ್ಲಾಧಿಕಾರಿಗಳು ಮತ್ತು ಸ್ಥಳೀಯ ಸಂಸ್ಥೆಗಳಿಂದ 5.00 

6 .50 
ಸಂಗ್ರಹಿಸಬೇಕಾದ ಮೊತ್ತ) 
2012 - 13 ರೂ . 1.50 ಕೋಟಿ ( ಜಿಲ್ಲಾಧಿಕಾರಿಗಳು ಮತ್ತು ಸ್ಥಳೀಯ ಸಂಸ್ಥೆಗಳಿಂದ 5.00 

6 .50 
ಸಂಗ್ರಹಿಸಬೇಕಾದ ಮೊತ್ತ) 
- ಒಟ್ಟು ರೂ . 4 .50 ಕೋಟಿ 

| 11 . 00 

15.50 
ಈ ತಾರಾಲಯವನ್ನು ಮಂಗಳೂರಿನ ಪಿಲಿಕುಳ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಸೊಸೈಟಿಯ ವಶದಲ್ಲಿರುವ 3 ಎಕರೆ ಜಮೀನಲ್ಲಿ ಸ್ಥಾಪಿಸತಕ್ಕದ್ದು. 

- ಮಂಗಳೂರಿನ ಪಿಲಿಕುಳ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಸೊಸೈಟಿಯು ರೂ . 15.50 ಕೋಟಿಗಳ ಮೊತ್ತವನ್ನು ತಾರಾಲಯದ ನಿರ್ಮಾಣಕ್ಕಾಗಿ 
ಬಳಸತಕ್ಕದ್ದು. 

ಈ ಆದೇಶವನ್ನು ದಿನಾಂಕ : 03 - 02 - 2011 ರಂದು ನಡೆದ ಸಚಿವ ಸಂಪುಟ ಸಭೆಯ ತೀರ್ಮಾನದನ್ವಯ ಹೊರಡಿಸಲಾಗಿದೆ. ( ಪ್ರಕರಣ 
ಸಂಖ್ಯೆ : ಸಿ:60 /2011 ) 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೆ.ಬೋರಲಿಂಗಯ್ಯ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್. 521 

ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, 

ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ವಿಷಯ : ಕರ್ನಾಟಕ ನೈಸರ್ಗಿಕ ವಿಕೋಪಉಸ್ತುವಾರಿ ಕೇಂದ್ರದ ಮಾಸ್ಟರ್ ಕಂಟ್ರೋಲ್‌ ಫೆಸಿಲಿಟಿ (Master Control Centre ) 

ಸ್ಥಾಪನೆಗೆ 2010 - 11ನೇ ಸಾಲಿನಲ್ಲಿ ಹೆಚ್ಚುವರಿ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : 1, 2010 - 11ನೇ ಸಾಲಿನಲ್ಲಿ ಸನ್ಮಾನ್ಯ ಮುಖ್ಯ ಮಂತ್ರಿಯವರಿಂದ ಮಾಸ್ಟರ್ ಕಂಟ್ರೋಲ್‌ ಫೆಸಿಲಿಟಿ ಸ್ಥಾಪಿಸುವ ಬಗ್ಗೆ 

ಆಯವ್ಯಯ ಭಾಷಣ ಖಂಡಿಕೆ 159ರಲ್ಲಿ ಘೋಷಣೆ. 
2. ಸರ್ಕಾರಿ ಆದೇಶ ಸಂಖ್ಯೆ : ವಿಯಇ 10 ಬಉಕೋ 2009, ದಿನಾಂಕ : 04 - 06 - 2010. 
3. ನಿರ್ದೆಶಕರು, ಕರ್ನಾಟಕ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ, ಬೆಂಗಳೂರು, ಇವರ ಪತ್ರ ಸಂಖ್ಯೆ : 

KSNDMC/ RGRHCL/110/2010-11/548, ದಿನಾಂಕ : 18 - 12 - 2010 . 
4. ಸರ್ಕಾರಿ ಆದೇಶ ಸಂಖ್ಯೆ : FD 274 BRS 2011 , ದಿನಾಂಕ : 02 - 02 - 2011. 


೧೩೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೫ , ೨೦೧೧ 


ಭಾಗ - ೧ 


ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ : (1) ರಲ್ಲಿನ 2010 - 11ನೇ ಸಾಲಿನ ಆಯವ್ಯಯ ಭಾಷಣದ ಕಂಡಿಕೆ 159ರಲ್ಲಿ ಸನ್ಮಾನ್ಯ ಮುಖ್ಯ ಮಂತ್ರಿಯವರು 
ನೈಸರ್ಗಿಕ ವಿಪತ್ತುಗಳ ಮುನ್ಸೂಚನೆ ನೀಡುವ ಮಾಸ್ಟರ್ ಕಂಟ್ರೋಲ್‌ ಫೆಸಿಲಿಟಿ (Master Control Centre ) ಸ್ಥಾಪಿಸುವ ಬಗ್ಗೆ ಆಯವ್ಯಯ ಭಾಷಣ 
ಖಂಡಿಕೆ 159ರಲ್ಲಿ ಘೋಷಿಸಿರುತ್ತಾರೆ . 

ಮೇಲೆ ಓದಲಾದ ಕ್ರಮ ಸಂಖ್ಯೆ : (2) ರಲ್ಲಿನ ಸರ್ಕಾರಿ ಆದೇಶದಲ್ಲಿ 2010ನೇ ಸಾಲಿನ ದಿನಾಂಕ : 24 -05- 2010ರಂದು ನಡೆದ ಸಚಿವ 
ಸಂಪುಟದ 7ನೇ ಸಭೆಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಅಂಗ ಸಂಸ್ಥೆಯಾದ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪಗಳ ಉಸ್ತುವಾರಿ 
ಕೇಂದ್ರದ ವತಿಯಿಂದ ರೂ . 872.50 ಲಕ್ಷಗಳಲ್ಲಿ ಕರ್ನಾಟಕ ನೈಸರ್ಗಿಕ ವಿಕೋಪಗಳ ಉಸ್ತುವಾರಿ ಕೇಂದ್ರದ ( Master Control Facility) ಸ್ಥಾಪನೆಗೆ 
ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲಾಗಿರುತ್ತದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರಲ್ಲಿನ ಪತ್ರದಲ್ಲಿ ನಿರ್ದೆಶಕರು, ಕರ್ನಾಟಕ ನೈಸರ್ಗಿಕ ವಿಕೋಪಉಸ್ತುವಾರಿ ಕೇಂದ್ರ, ಬೆಂಗಳೂರು, ಇವರು 
ಮಾಸ್ಟರ್ ಕಂಟ್ರೋಲ್‌ ಫೆಸಿಲಿಟಿ ಸ್ಥಾಪನೆಗೆ ಕಟ್ಟಡ ನಿರ್ಮಾಣ, ಯಂತ್ರೋಪಕರಣ ಮುಂತಾದವುಗಳಿಗೆ ಅಂದಾಜು ರೂ . 872 .50 ಲಕ್ಷಗಳಿಗೆ ಆಡಳಿತಾತ್ಮಕ 
ಅನುಮೋದನೆಯನ್ನು ನೀಡಲಾಗಿದೆ. ಆದ್ದರಿಂದ 2010 - 11ನೇ ಸಾಲಿಗೆ ಬೇಕಾದ ರೂ . 402.74 ಲಕ್ಷಗಳನ್ನು ಬಿಡುಗಡೆ ಮಾಡುವಂತೆ ಪ್ರಸ್ತಾವನೆ ಸಲ್ಲಿಸಿ 
ಕೋರಿರುತ್ತಾರೆ . 

ಮೇಲೆ ಓದಲಾದ ಕ್ರಮ ಸಂಖ್ಯೆ (4) ರಲ್ಲಿನ ಆದೇಶದಲ್ಲಿ ಕರ್ನಾಟಕ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ವತಿಯಿಂದ ಮಾಸ್ಟರ್ 
ಕಂಟ್ರೋಲ್‌ ಫೆಸಿಲಿಟಿ ( Master Control Centre ) ಸ್ಥಾಪನೆಯ ಉದ್ದೇಶಕ್ಕಾಗಿ 2010 - 11ನೇ ಸಾಲಿನ ಪೂರಕ ಅಂದಾಜುಗಳ 3ನೇ ಕಂತಿನಲ್ಲಿ ಲೆಕ್ಕಶೀರ್ಷಿಕೆ 
3455 - 00 - 200 - 0 - 01 Drought Monitoring Cel-059- Other Expenses (Plan) ಇದರಡಿ ಹೆಚ್ಚುವರಿಯಾಗಿ ರೂ . 100 .00 ಲಕ್ಷಗಳನ್ನು ಆರ್ಥಿಕ 
ಇಲಾಖೆಯು ಬಿಡುಗಡೆ ಮಾಡಿರುವುದನ್ನು ಪರಿಶೀಲಿಸಿದ ಸರ್ಕಾರ ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ : ವಿಯಇ 10 ಬಕೋ 2009 ( ಭಾಗ) , ಬೆಂಗಳೂರು, ದಿನಾಂಕ: 07 - 02 - 2011. 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಅಂಗ ಸಂಸ್ಥೆಯಾದ ಕರ್ನಾಟಕ ರಾಜ್ಯ 
ನೈಸರ್ಗಿಕ ವಿಕೋಪಗಳ ಉಸ್ತುವಾರಿ ಕೇಂದ್ರ, ಬೆಂಗಳೂರು, ಈ ಸಂಸ್ಥೆ ವತಿಯಿಂದ ಮಾಸ್ಟರ್ ಕಂಟ್ರೋಲ್‌ ಫೆಸಿಲಿಟಿ ( Master Control Centre ) ಕಟ್ಟಡ 
ನಿರ್ಮಾಣ , ಯಂತ್ರೋಪಕರಣ ಮುಂತಾದವುಗಳ ಸ್ಥಾಪನೆಗೆ ಲೆಕ್ಕಶೀರ್ಷಿಕೆ 3455 - 00 -200 - 0 -01 Drought Monitoring Cel-059 - Other Expenses 
( Plan) ಇದರಡಿ ಹೆಚ್ಚುವರಿಯಾಗಿ ರೂ . 100.00 ಲಕ್ಷಗಳನ್ನು (ರೂಪಾಯಿ ನೂರು ಲಕ್ಷಗಳು ಮಾತ್ರ) ನಿರ್ದೆಶಕರು, ಕರ್ನಾಟಕ ನೈಸರ್ಗಿಕ ವಿಕೋಪ 
ಉಸ್ತುವಾರಿ ಕೇಂದ್ರ, ಬೆಂಗಳೂರು, ಇವರಿಗೆ ಕೆಳಕಂಡ ಷರತ್ತು ಮತ್ತು ನಿಬಂಧನೆಗಳಿಗೆ ಒಳಪಟ್ಟು ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. 

1) ಈ ಮೊತ್ತವನ್ನು 2010 -11ನೇ ಸಾಲಿನ ಆಯವ್ಯಯ ಲೆಕ್ಕಶೀರ್ಷಿಕೆ 3455 - 00 - 200 - 0 - 01 Drought Monitoring Cell-059 - Other 

Expenses ( Plan ) ಇದರಡಿ ಭರಿಸತಕ್ಕದ್ದು. 
2) ನಿರ್ದೆಶಕರು, ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ, ಬೆಂಗಳೂರು, ಇವರು ಸ್ವೀಕೃತಿ ರಶೀದಿಯಲ್ಲಿ ಹಣವನ್ನು 

ಸರ್ಕಾರದ ಅಧೀನ ಕಾರ್ಯದರ್ಶಿಯವರ ಮೇಲುರಜುವಿನೊಂದಿಗೆ ಹಣ ಸೆಳೆಯಬಹುದು. 
3 ) ಈಗ ಬಿಡುಗಡೆ ಮಾಡಿದ ಹಣವನ್ನು ಅದೇ ಉದ್ದೇಶಕ್ಕೆ ಉಪಯೋಗಿಸತಕ್ಕದ್ದು ಮತ್ತು ಸಂಪೂರ್ಣವಾಗಿ ಉಪಯೋಗ ಮಾಡಿದ ಬಗ್ಗೆ 

ಪ್ರಮಾಣ ಪತ್ರ ಹಾಗೂ ಆಡಿಟ್ ಆದ ಲೆಕ್ಕ ಪತ್ರಗಳನ್ನು ದೃಢೀಕರಣದೊಂದಿಗೆ ದಿನಾಂಕ : 30- 05- 2011ರ ಒಳಗೆ ಸರ್ಕಾರಕ್ಕೆ 

ಸಲ್ಲಿಸತಕ್ಕದ್ದು. 
4) ಈಗ ಬಿಡುಗಡೆ ಮಾಡಿದ ಹಣವನ್ನು ಉದ್ದೇಶಿತ ಯೋಜನೆಗೆ ಮಾತ್ರ ಉಪಯೋಗಿಸತಕ್ಕದ್ದು, ಹಾಗೂ ಈ ಹಣವನ್ನು ಬೇರೆ ಯೋಜನೆಗೆ 

ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ವರ್ಗಾಯಿಸಬಾರದು. 
5) ಅನುದಾನವನ್ನು ಬಳಸದೇ ಬ್ಯಾಂಕಿನಲ್ಲಿ ಠೇವಣಿ ಮಾಡಿದ ಪಕ್ಷದಲ್ಲಿ ಅದನ್ನು ಸರ್ಕಾರದ ಗಮನಕ್ಕೆ ತರತಕ್ಕದ್ದು ಇಲ್ಲವಾದಲ್ಲಿ ಅಂತಹ 

ಠೇವಣಿ ಮೊತ್ತಕ್ಕೆ ದೊರೆಯುವ ಬಡ್ಡಿಯನ್ನು ಸಂಸ್ಥೆಗೆ ಆದಾಯವೆಂದು ಪರಿಗಣಿಸಿ, ಮುಂದೆ ಅನುದಾನ ಬಿಡುಗಡೆ ಸಂದರ್ಭದಲ್ಲಿ ಸದರಿ 

ಮೊತ್ತವನ್ನು ಕಡಿತಗೊಳಿಸಲಾಗುವುದು. 
6 ) ಉದ್ದೇಶಿತ ಕಾರ್ಯಕ್ರಮಕ್ಕೆ ಬಿಡುಗಡೆ ಮಾಡಲಾದಂತಹ ಅನುದಾನದ ಲೆಕ್ಕಪತ್ರಗಳನ್ನು ಮಂಜೂರು ಮಾಡುವ ಅಧಿಕಾರಿಯು 
ಈ ಸಮೀಕ್ಷೆಗಾಗಿ ಕೋರಿದ್ದಲ್ಲಿ ತಪ್ಪದೇ ಒದಗಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : FD 37 Exp-2/2011, ದಿನಾಂಕ : 03 - 02 - 2011ರಲ್ಲಿ ನೀಡಲಾದ 
ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ.ಬೋರಲಿಂಗಯ್ಯ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್. 522 

ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, 
ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 


XIDO - O 


FODT 35 ODZIE, To dowod , toe 3 , 9000 


02538 


2 . 


ENERGY SECRETARIAT 
Sub : Enhancement of wind power capacity from 6 .00 MW to 77 .4 MW in favour of M /s Sarjan Realities 

Limited - reg . 
Read : 1. GovernmentOrder No : EN 60 NCE 2005 , dated : 22 -03-2005 . 

Letter No : KRED /08 /SRL - Vol-IV / 2010 / 1755 dated : 08 /10 -06 -2010 received from the 
Managing Director, Karnataka Renewable Energy Development Limited , Bangalore . 
Letter No : KRED /08 /SRL - Vol-IV /2010 /2860 dated : 08 -10 - 2010 received from the Managing 

Director, Karnataka Renewable Energy Development Limited , Bangalore. 
Preamble : 

In the Government Order read at ( 1) above , sanction has been accorded for implementation of 34 .8 MW capacity wind 
power project at Bellary , Chitradurga and Davanagere Districts in favour of M /s Sarjan Realities Limited . 

The Managing Director , Karnataka Renewable Energy Development Limited, Bangalore vide his letter read at ( 2) above , has 
recommended to enhance the wind power capacity from 20 .4 MW to 216 MW (part capacity of 34 .8 MW ) at Gurushantanahalli, 
Kamabatarahalli, Jittinkatti, North RF, Chikka Tanda , Balenahalli (Jittinkatti South RF ), Kanchikeri , Chinnapura (Uchangidurga RF ) in 
Davanagere District. Further the Managing Director, Karnataka Renewable Energy Development Limited , Bangalore vide his letter 
read at (3 ) above , has partially modified the earlier recommendation and recommended for enhancement of capacity from 6 .00 MW 
(part capacity of 34 .8 MW ) to 77 .4 MW at Machinahalli, Harapanahalli, Kambatrahalli, Gundagthi villages (4 .8 MW ) and Jittinakatti 
village (1.2 MW ) of Davanagere District in favour of M /s Sarjan Realities Limited . 
The proposal has been examined in detail and issued following Order : 

Government Order No .: EN 246 NCE 2010 , Bangalore , Dated : 15 - 02 - 2011 
Government accords approval for enhancement of wind power capacity from 6 . 00 MW (4 .8 + 1. 2 =6MW part capacity of 34 .8 
MW ) to 77.4 MW at Machinahalli, Harapanahalli, Kambatrahalli, Gundagthi villages (4 .8 MW ) and Jittinakatti village (1.2 MW ) of 
Davanagere District in favour of M /s Sarjan Realities Limited as detailed below : 
Sanctioned Enhancement No. of Sy .No. & 

Total 
Geographical Area details 

capacity in proposed in WTGS villages capacity 
stage - 1 

including 
proposed 

enhancement 
A large plateau is spread across and situated 

1 .Machihalli 
between Gurusantanahalli and Kambatarahalli . 

Sy .No . 353 . 
The area is narrated as open scrub with 722 , 

21* 2 . 1 2 .Harapanahalli 
677 , 701 and 777m peaks . The entire area is | 4 .8 MW 

41. 1 MW MW & Sy .No. 492 | 45 . 9 MW 
covered in the following geographical co 

3 *600 KW 3 . Kambatrahalli 
ordinates : 

Sy.No . 01 
Lattitude : 14°41 54" -45 N 

4 .Gundagathi 
Longitude : 75°55 76E 

Sy.No. 324 
Ridge Peaks : 722 ,677 ,701 & 777m elevation 
Toposheet No : 48N / 14 


MW 


No. ofWTGs 


Sy .No. & villages 


Geographical Area details 


Sanctioned 
capacity in 

MW 


Enhancement 
proposed in 

stage - 1 


Total 
capacity 
including 
proposed 
enhancement 


Jittinakatti 
South RF 


31 . 5 


On east west and Northwest -South 
oriented two ridge are located on the east 
of Chikkatanda and Barenahalli. The area 
is narrated as Jittinakatti south RF and 1.20 

30 . 3 

15 * 2 . 1 MW 
has 692 m peak. The potential area is 
covered in the following geographical co 
ordinates : 
Lattitude : 14°38 12 " -41 N 
Longitude : 75°58 27 -76°E 
Ridge Peaks : 692 elevation 
Toposheet No : 48N / 14 

The Government has reserved the right to Cancel/Modify this Order. 
The other terms and conditions of the allotment Order read at (1 ) above shall continue as it is . 


PR No. 523 


By Order and in the name of the Governor of Karnataka 

Suresh B . Krishnappanavar 
Under Secretary to Government, 

Energy Department 


೧೩೯೬ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಮೇ ೫, ೨೦೧೧ | 


ಭಾಗ - ೧ 


ಇಂಧನ ಸಚಿವಾಲಯ 
ವಿಷಯ : ಮೆ || ಶ್ರೀ ಸ್ವರ್ಣ ಗ್ರೀನ್ ಪವರ್ ಇವರಿಗೆ ಹಂಚಿಕೆಯಾಗಿ, ರದ್ದುಪಡಿಸಲಾಗಿರುವ 7.00 ಮೆಗಾ ವ್ಯಾಟ್ ಸಾಮರ್ಥ್ಯದ 

ಪವನ ವಿದ್ಯುತ್ ಯೋಜನೆಯ ರದ್ದತಿ ಆದೇಶವನ್ನು ಹಿಂಪಡೆದು, ಯೋಜನೆಯ ಅನುಷ್ಠಾನಕ್ಕಾಗಿ ಕಾಲಾವಕಾಶ 

ವಿಸ್ತರಣೆ ಬಗ್ಗೆ 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಇಂಇ 216 ಎನ್‌ಸಿಇ 2001 , ದಿನಾಂಕ : 19 - 07 - 2002 . 

2. ಸರ್ಕಾರದ ಆದೇಶ ಸಂಖ್ಯೆ: ಇಎನ್ 80 ಎನ್‌ಸಿಇ 2008 , ದಿನಾಂಕ: 22 - 02 - 2008. 
3 . ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೆಶಕರ ಪತ್ರ ಸಂಖ್ಯೆ : 

ಕೆಆರ್‌ಇಡಿ/ 06 //ಎಸ್‌ಹೆಚ್‌ಪಿ/08/2029 ದಿನಾಂಕ: 02 / 03.12.2008 . 

ಕಾರಣ ಕೇಳುವ ನೋಟೀಸು ಸಂಖ್ಯೆ : ಇಎನ್ 492 ಎನ್‌ಸಿಇ 2008 ದಿನಾಂಕ: 27. 12 .2008. 
5. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 492 ಎನ್‌ಸಿಇ 2008 ದಿನಾಂಕ: 08.05 .2009. 
6. ಮೆ || ಶ್ರೀ ಸ್ವರ್ಣ ಗ್ರೀನ್ ಪವರ್ ಇವರ ಪತ್ರ ದಿನಾಂಕ: 06 .07.2009 . 

ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಪತ್ರಗಳ ಸಂಖ್ಯೆ : 
ಕೆಆ‌ಇಡಿ /08 /ಎಸ್ಎಸ್ ಆರ್ ಪಿ -ಎಸ್ ಆರ್ ಆರ್/2009 /2734 ದಿನಾಂಕ: 22 /24.08.2009, ಸಂಖ್ಯೆ: 
ಕೆಆರ್‌ಇಡಿ/08/ ಎಸ್‌ಎಸ್‌ಜಿಪಿ /2009/2919 ದಿನಾಂಕ: 05/07.09. 2009 ಮತ್ತು ಕೆಆ‌ಇಡಿ 

/08 /ಎಸ್‌ಜಿಪಿ/2009 / 3728 ದಿನಾಂಕ: 12 /13.11.2009 . 
8. ಸರ್ಕಾರದ ಪತ್ರ ಸಂಖ್ಯೆ : ಇಎನ್ 438 ಎನ್ಸಿಇ 2009 ದಿನಾಂಕ: 26.12.2009. 
9. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಸಂಖ್ಯೆ: 

ಕೆಆರ್‌ಇಡಿ/08/ ಎಸ್‌ಜಿಪಿ / 2009 / 73 ದಿನಾಂಕ : 08 / 2 . 01.2010 . 

10 . ದಿನಾಂಕ: 19.04.2010 ರಂದು ನಡೆದ ರಿವ್ಯೂ ಸಭೆಯ ನಡವಳಿಗಳು. 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 1) ರ ಆದೇಶದಲ್ಲಿ ಮೆ | ಎಸ್.ಆರ್. ಆರ್. ಪವರ್ ಜೆನ್ ಕಂಪನಿಗೆ 7. 00 ಮೆಗಾ ವ್ಯಾಟ್ ಸಾಮರ್ಥ್ಯದ ಪವನ 
ವಿದ್ಯುತ್ ಯೋಜನೆಯನ್ನು ಬೆಳಗಾಂ ಜಿಲ್ಲೆಯ ರಾಯಭಾಗ ತಾಲ್ಲೂಕಿನ ಮಾವಿನಹುಂಡದಲ್ಲಿ ಕೆಲವೊಂದು ನಿಬಂಧನೆಗಳಿಗೊಳಪಟ್ಟು ಹಂಚಿಕೆ 
ಮಾಡಲಾಗಿತ್ತು . 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರ ಆದೇಶದಲ್ಲಿ ಮೆ || ಎಸ್ .ಆರ್. ಆರ್ . ಪವರ್ ಜೆನ್ ಕಂಪನಿಗೆ ಹಂಚಿಕೆಯಾದ ಸಂಪೂರ್ಣ 7.00 ಮೆಗಾ 
ವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ಮೆ|| ಶ್ರೀ ಸ್ವರ್ಣ ಗ್ರೀನ್ ಪವರ್ ಇವರಿಗೆ ವರ್ಗಾವಣೆ ಮಾಡಲಾಗಿತ್ತು, 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 3) ರ ಪತ್ರದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ 
ನಿಯಮಿತ, ಬೆಂಗಳೂರು ಇವರು ಸದರಿ ಅಭಿವೃದ್ಧಿದಾರರಿಗೆ ಯೋಜನೆ ಹಂಚಿಕೆಯಾಗಿ 7 ವರ್ಷ ಕಳೆದರೂ ಯೋಜನೆಯ ಅನುಷ್ಠಾನದ ನಿಟ್ಟಿನಲ್ಲಿ 
ಯಾವುದೇ ಪ್ರಗತಿ ಸಾಧಿಸಿರುವುದಿಲ್ಲವೆಂದು ತಿಳಿಸುತ್ತಾ, ಸದರಿ ಯೋಜನೆಯ ಹಂಚಿಕೆ ಆದೇಶವನ್ನು ರದ್ದು ಪಡಿಸುವಂತೆ ಹಾಗೂ ಒಡಂಬಡಿಕೆಯನ್ನು 
ಮುಕ್ತಾಯಗೊಳಿಸುವಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಯೋಜನೆಯ ಅನುಷ್ಠಾನಕ್ಕಾಗಿ ಅನುಮತಿ ನೀಡಿ 7 ವರ್ಷ ಕಳೆದರೂ ಇದುವರೆಗೂ ಅನುಷ್ಠಾನ ನಿಟ್ಟಿನಲ್ಲಿ ಮೆ | ಶ್ರೀ ಸ್ವರ್ಣ ಗ್ರೀನ್ ಪವರ್ 
ಕಂಪನಿಯು ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದರಿಂದ ಮೇಲೆ ಓದಲಾದ ಕ್ರಮ ಸಂಖ್ಯೆ ( 4) ರ ಕಾರಣ ಕೇಳುವ ನೋಟೀಸಿನಲ್ಲಿ ಯೋಜನೆಯ 
ಹಂಚಿಕೆಯನ್ನು ಏಕೆ ರದ್ದು ಪಡಿಸಬಾರದೆಂಬುದಕ್ಕೆ ಕಾರಣವನ್ನು ಕೇಳಲಾಗಿತ್ತು. ಆದರೆ , ಕಾರಣ ಕೇಳುವ ನೋಟೀಸು ಲಕೋಟೆಯು “No such firm in this 
door number return to sender ಎಂದು ವಾಪಸ್ ಬಂದಿರುತ್ತದೆ. ಇದರಿಂದಾಗಿ ಅಭಿವೃದ್ಧಿದಾರರು ಸದರಿ ವಿಳಾಸದಲ್ಲಿ ವಾಸ್ತವ್ಯ ಇಲ್ಲದಿರುವುದು ಹಾಗೂ 
ಸುಮಾರು 7 ವರ್ಷಗಳಿಂದ ಯೋಜನೆಯ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಮೆ || ಶ್ರೀ ಸ್ವರ್ಣ ಗ್ರೀನ್ ಪವರ್ ಕಂಪನಿಯವರು ಯಾವುದೇ ಪ್ರಗತಿ 
ಸಾಧಿಸಿಲ್ಲದಿರುವುದರಿಂದ ಮೇಲೆ ಓದಲಾದ ಕ್ರಮ ಸಂಖ್ಯೆ (5) ರ ಆದೇಶದಲ್ಲಿ ಮೆ | ಶ್ರೀ ಸ್ವರ್ಣ ಗ್ರೀನ್ ಪವರ್ ಇವರಿಗೆ ಬೆಳಗಾವಿ ಜಿಲ್ಲೆಯ ರಾಯಭಾಗ 
ತಾಲ್ಲೂಕಿನ ಮಾವಿನಹುಂಡದಲ್ಲಿ ಹಂಚಿಕೆ ಮಾಡಿದ್ದ 7.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯ ಹಂಚಿಕೆ ಆದೇಶ ಮತ್ತು ಈ 
ಸಂಬಂಧ ಮಾಡಿಕೊಂಡಿದ್ದು ಒಡಂಬಡಿಕೆಯನ್ನು ರದ್ದು ಪಡಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 6) ರ ಪತ್ರದಲ್ಲಿ ಮೆ | ಶ್ರೀ ಸ್ವರ್ಣ ಗ್ರೀನ್ ಪವರ್ ಇವರು ಯೋಜನೆಯ ಅನುಷ್ಠಾನದ ನಿಟ್ಟಿನಲ್ಲಿ ಪ್ರಗತಿ 
ಸಾಧಿಸಿದ್ದು , ಯೋಜನೆಯ ರದ್ದತಿ ಆದೇಶವನ್ನು ಹಿಂಪಡೆಯಬೇಕೆಂದು ಕೋರಿದ್ದಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (7) ರ ಪತ್ರಗಳಲ್ಲಿ ಯೋಜನೆಯ ಅನುಷ್ಠಾನದ ನಿಟ್ಟಿನಲ್ಲಿ ಅಭಿವೃದ್ಧಿದಾರರು ಎಲ್ಲಾ ಸಿದ್ಧತೆಗಳನ್ನು 
ಮಾಡಿಕೊಂಡಿದ್ದು , ಒಂದು ವರ್ಷದ ಕಾಲಾವಧಿಯಲ್ಲಿ ವಿದ್ಯುತ್ ಉತ್ಪಾದನೆಯನ್ನು ಪ್ರಾರಂಭಿಸುವುದಾಗಿ ತಿಳಿಸಿರುವ ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನು 
ಮನಸ್ಸೇತನಗೊಳಿಸುವಂತೆ ವ್ಯವಸ್ಥಾಪಕ ನಿರ್ದೇಶಕರು, ಕೆ.ಆರ್. ಇ . ಡಿ.ಎಲ್. ಇವರು ಅಭಿವೃದ್ಧಿದಾರರ ಕೋರಿಕೆಯ ಮೇರೆಗೆ ಶಿಫಾರಸ್ಸು ಮಾಡಿ ಸರ್ಕಾರಕ್ಕೆ 
ಕಳುಹಿಸಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 8) ರ ಸರ್ಕಾರಿ ಪತ್ರದಲ್ಲಿ ಸದರಿ ಅಭಿವೃದ್ಧಿದಾರರು ಯೋಜನೆಯ ಕುರಿತು ಡಿ . ಪಿ. ಆರ್. ತಯಾರಿಸಿದ್ದಲ್ಲಿ ಅದರ 
ಪ್ರತಿಯನ್ನು ಒದಗಿಸುವಂತೆ ಕೆ.ಆರ್. ಇ. ಡಿ.ಎಲ್. ನ ವ್ಯವಸ್ಥಾಪಕ ನಿರ್ದೆಶಕರನ್ನು ಕೋರಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (9) ರ ಪತ್ರದೊಂದಿಗೆ ಕೆ.ಆರ್. ಇ . ಡಿ.ಎಲ್. ವ್ಯವಸ್ಥಾಪಕ ನಿರ್ದೇಶಕರು ಡಿ. ಪಿ.ಆರ್‌. ನ್ನು ಕಳುಹಿಸಿಕೊಟ್ಟಿರುತ್ತಾರೆ. 
ಮೇಲೆ ಓದಲಾದ ಕ್ರಮ ಸಂಖ್ಯೆ (10) ರಲ್ಲಿ ನಡೆದ ರಿವ್ಯೂ ಸಭೆಯ ನಿರ್ಣಯವು ಈ ಕೆಳಗಿನಂತಿದೆ. 

" It has a 7 MW capacity Wind Project at Mavinahunda , Belgaum District. The appraisal on the 
project was made to the committee by GGM , stating that M /s Swarna Green Power obtained 7 
MW wind power project under transfermode and has a valid agreement till 2nd April 2011 . Further 


ಇಲ್ಲಿದೆ ನಿಟ್ಟಿನಲ್ಲಿ ಅಭಿವೃದಿದಾರರು 


ಧಿ ಯಲ್ಲಿ ವಿದ್ಯುತ್ ಉತ್ಪಾದನೆಯನ್ನು 


ಮನಸ್ಸೇತನಗೊಳಿಸುವಂತೆ ವರ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಮೇ ೫ , ೨೦೧೧ 


೧೩೯೭ 


the company has possessed the private land area about 35 acres . WTG locations are finalised 
after micro -siting , power evacuation approval obtained and other related work is in progress. The 
representative of the firm presented in themeeting that the project finance is being arranged and 
the project will be commissioned by April 2011 and other requirement components of the projects 
are in the advanced stage . 

Referring to the above the committee permitted the firm to develop the project before March 
2011 instead of April 2011 and imposed a binding condition , it has to pay a penalty of Rs. 1.00 
lakh per MW to KREDL. Project remained un - commissioned by end of March 2011, the amount 

will be transferred to Akshaya Shakthi Nidhi in KREDL and the project will be cancelled .” 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಈ ಕೆಳಗಿನಂತೆ ಆದೇಶಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 438 ಎನ್ಸಿಇ 2009 , ಬೆಂಗಳೂರು, ದಿನಾಂಕ 28 - 02 - 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಸರ್ಕಾರದ ಆದೇಶ ಸಂಖ್ಯೆ: ಇಎನ್ 492 ಎನ್‌ಸಿಇ 2008 ದಿನಾಂಕ: 

ಶ್ರೀ ಸ್ವರ್ಣ ಗ್ರೀನ್ ಪವರ್ ಇವರಿಗೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲ್ಲೂಕಿನ ಮಾವಿನಹುಂಡದಲ್ಲಿ ರದ್ದುಗೊಳಿಸಿರುವ 7.00 
ಮೆಗಾ ವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯ ರದ್ದತಿ ಆದೇಶವನ್ನು ಹಿಂಪಡೆದು ಯೋಜನೆಯನ್ನು ಪೂರ್ವಸ್ಥಿತಿಗೆ ತರಲಾಗಿದೆ. ಈ 
ಯೋಜನೆಯ ಅನುಷ್ಠಾನಕ್ಕೆ ಕಾಲಾವಕಾಶವನ್ನು ದಿನಾಂಕ: 30 .04.2011 ರವರೆಗೆ ಈ ಕೆಳಗಿನ ನಿಬಂಧನೆಗಳಿಗೊಳಪಟ್ಟು ವಿಸ್ತರಿಸಲಾಗಿದೆ. 

1. ಪ್ರತಿ ಮೆಗಾ ವ್ಯಾಟ್ ಒಂದಕ್ಕೆ ರೂ . 1.00 ಲಕ್ಷದಂತೆ ದಂಡ ಶುಲ್ಕವನ್ನು ಪಾವತಿಸತಕ್ಕದ್ದು. 
- 2 , ಈ ಆದೇಶವನ್ನು ರದ್ದು ಪಡಿಸುವುದು / ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ . 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಆದೇಶದಲ್ಲಿನ ಇತರೆ ನಿಬಂಧನೆಗಳು ಯಥಾವತ್ತಾಗಿ ಮುಂದುವರೆಯುತ್ತವೆ. 


ಪಿ . ಆರ್ . 631 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸುರೇಶ್ ಬಿ . ಕೃಷ್ಣಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಇಂಧನ ಇಲಾಖೆ 
ಕಂದಾಯ ಸಚಿವಾಲಯ 


ವಿಷಯ : ಕೊಡಗು ಜಿಲ್ಲೆ, ಮಡಿಕೇರಿ ತಾಲ್ಲೂಕು, ಕೆ, ನಿಡುಗಣೆ ಗ್ರಾಮದ ಸ. ನಂ .1 / 1ರಲ್ಲಿ 4. 60 ಎಕರೆ ಜಮೀನನ್ನು ಕೇಂದ್ರೀಯ 

ವಿದ್ಯಾಲಯಕ್ಕೆ ಮಂಜೂರು ಮಾಡುವ ಬಗ್ಗೆ . 
ಓದಲಾಗಿದೆ : ಜಿಲ್ಲಾಧಿಕಾರಿಗಳು, ಕೊಡಗು ಜಿಲ್ಲೆ ಇವರ ಪತ್ರ ಸಂಖ್ಯೆ: ಜಾಗ (1) ಮಂಜೂರಾತಿ - 13 /06 - 07, ದಿ: 19 .01.2010. 


ಪ್ರಸ್ತಾವನೆ: 

ಜಿಲ್ಲಾಧಿಕಾರಿಗಳು , ಕೊಡಗು ಜಿಲ್ಲೆ ಇವರು ಮೇಲೆ ಓದಲಾದ ದಿ: 19 . 01.2010ರ ಪತ್ರದಲ್ಲಿ ಮಡಿಕೇರಿ ತಾಲ್ಲೂಕು, ಕೆ, ನಿಡುಗಣೆ ಗ್ರಾಮದ 
ಸ. ನಂ .1/ 1ರಲ್ಲಿ 4.60 ಎಕರೆ ಜಮೀನನ್ನು ಕೇಂದ್ರೀಯ ವಿದ್ಯಾಲಯಕ್ಕೆ ಮಂಜೂರು ಮಾಡುವ ಬಗ್ಗೆ ಸರ್ಕಾರದ ಆದೇಶಕೋರಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಜಿಲ್ಲಾಧಿಕಾರಿಗಳ ವರದಿಯನ್ವಯ ಮಡಿಕೇರಿ ತಾಲ್ಲೂಕು, ಕೆ, ನಿಡುಗಣೆ ಗ್ರಾಮದ ಸ. ನಂ .1/ 1ರ ಜಮೀನಿನ ಪೈಕಿ 4 ಎಕರೆ 60 ಸೆಂಟ್ 
ಜಮೀನನ್ನು ಕೇಂದ್ರೀಯ ವಿದ್ಯಾಲಯಕ್ಕೆ ಮಂಜೂರು ಮಾಡಲು ಕೇಂದ್ರೀಯ ವಿದ್ಯಾಲಯ , ಪ್ರಾದೇಶಿಕ ಕಛೇರಿ, ಬೆಂಗಳೂರು ಇವರು ಕೋರಿರುತ್ತಾರೆ. 
ಕರ್ನಾಟಕ ಭೂ ಕಂದಾಯ ಕಾಯ್ದೆಯ ಕಲಂ 71ರನ್ವಯ ಕೇಂದ್ರ ಸರ್ಕಾರದ ಸಂಸ್ಥೆಯಾಗಿರುವ ಕಾರಣ ಮಡಿಕೇರಿ ತಾಲ್ಲೂಕು, ಕೆ. ನಿಡುಗಣೆ ಗ್ರಾಮದ 
ಸ. ನಂ .1 / 1ರಲ್ಲಿ 4.60 ಎಕರೆ ಜಮೀನನ್ನು ಕೇಂದ್ರೀಯ ವಿದ್ಯಾಲಯಕ್ಕೆ ಕಾಯ್ದಿರಿಸಿರುವುದಾಗಿ ತಿಳಿಸಿರುತ್ತಾರೆ. ಸದರಿ ಸಂಸ್ಥೆಯವರು ಮಂಜೂರಾತಿ ಆದೇಶ 
ನೀಡುವಂತೆ ಕೋರಿರುವುದರಿಂದ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969ರ ನಿಯಮ 27ರನ್ವಯ ವಿಶೇಷ ಪ್ರಕರಣವೆಂದು ಪರಿಗಣಿಸಿ 
ಕೇಂದ್ರೀಯ ವಿದ್ಯಾಲಯಕ್ಕೆ ಮುಫತ್ತಾಗಿ ಮಂಜೂರು ಮಾಡಲು ಕೋರಿರುತ್ತಾರೆ. 
ಮೇಲ್ಕಂಡ ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿದೆ. ಅದರಂತೆ ಈ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ: ಆರ್‌ಡಿ 46 ಎಲ್‌ಜಿಒ 2010, ಬೆಂಗಳೂರು, ದಿನಾಂಕ 01 - 03 - 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಕೊಡಗು ಜಿಲ್ಲೆ, ಮಡಿಕೇರಿ ತಾಲ್ಲೂಕು, ಕೆ. ನಿಡುಗಣೆ ಗ್ರಾಮದ ಸ. ನಂ .1/11ರಲ್ಲಿ 4.60 
ಎಕರೆ ಜಮೀನನ್ನು ಕೇಂದ್ರೀಯ ವಿದ್ಯಾಲಯಕ್ಕಾಗಿ ರಾಜ್ಯ ಸರ್ಕಾರಿ ನೌಕರರ ಮಕ್ಕಳಿಗೆ ಶಾಲಾ ಪ್ರವೇಶ ಸಂದರ್ಭದಲ್ಲಿ ಆದ್ಯತೆಯನ್ನು ನೀಡಬೇಕೆನ್ನುವ 
ಷರತ್ತನ್ನು ವಿಧಿಸಿ ಮಂಜೂರು ಮಾಡಲು ಸರ್ಕಾರವು ಆದೇಶಿಸಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಆಇ 628 ವೆಚ್ಚ-7/ 2010, ದಿ: 29.01.2010ರಲ್ಲಿ ನೀಡಿದ ಸಹಮತಿಯನುಸಾರ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಗೀತಾ ರಮೇಶ್ 
ಪಿ. ಆರ್. 632 

ಸರ್ಕಾರದ ಉಪ ಕಾರ್ಯದರ್ಶಿ 
ಕಂದಾಯ ಇಲಾಖೆ ( ಭೂ . ಮಂ ಮತ್ತು ಭೂ ಕಂ ) 


೧೩೯೮ ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಮೇ ೫ , ೨೦೧೧ 

ಭಾಗ - ೧ 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ವಿಷಯ : ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನ ಮಠ, ಗದಗ ಇಲ್ಲಿ ಭವ್ಯವಾದ ಮತ್ತು ಕಲಾತ್ಮಕವಾದ ವಸ್ತು 

ಸಂಗ್ರಹಾಲಯವನ್ನು ಸ್ಥಾಪಿಸಲು ಅಂದಾಜು ಪಟ್ಟಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಕುರಿತು. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ ಕಸಂವಾಪ್ರ 100 ಕೆಎಂಯು 2010, ದಿನಾಂಕ 25.10 .2010. 

2 . ನಿರ್ದೆಶಕರು , ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಪತ್ರ ಸಂಖ್ಯೆ ಕಸ : ವಸ್ತು ಸಂಗ್ರ:17:2010 - 11 , ದಿನಾಂಕ 

25. 02 . 2011. 
ಪ್ರಸ್ತಾವನೆ: 

ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನ ಮಠ, ಗದಗ ಇಲ್ಲಿ ಭವ್ಯವಾದ ಮತ್ತು ಕಲಾತ್ಮಕವಾದ ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸಲು ರೂ . 
100.00 ಲಕ್ಷ ಅನುದಾನವನ್ನು ಮೇಲೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಬಿಡುಗಡೆ ಮಾಡಲಾಗಿದೆ. 

ಈ ವಸ್ತು ಸಂಗ್ರಹಾಲಯವನ್ನು ನಿರ್ಮಿಸುವ ಕುರಿತಂತೆ ಜಿಲ್ಲಾಧಿಕಾರಿಗಳು , ಗದಗ ಜಿಲ್ಲೆ ಇವರು ರೂ . 1,51,35 ,000/ - ಗಳಿಗೆ ಅಂದಾಜು ಪಟ್ಟಿ 
ತಯಾರಿಸಿ , ಸದರಿ ಅಂದಾಜು ಪಟ್ಟಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವಂತೆ ಕೋರಿರುವುದನ್ನು ಉಲ್ಲೇಖಿಸಿ, ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ 
ಇಲಾಖೆ ಇವರು ಮೇಲೆ ಓದಲಾದ (2 ) ರ ಪತ್ರದಲ್ಲಿ ಸದರಿ ಅಂದಾಜು ಪಟ್ಟಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವಂತೆ ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿದೆ. ಅದರಂತೆ ಈ ಕೆಳಕಂಡ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ: ಕಸಂವಾಪ್ರ 48 ಕೆಎಂಯು 2011 , ಬೆಂಗಳೂರು, ದಿನಾಂಕ 03 -03 -2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನ ಮಠ, ಗದಗ ಇಲ್ಲಿ ಭವ್ಯವಾದ ಮತ್ತು 
ಕಲಾತ್ಮಕವಾದ ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸಲು ಸರ್ಕಾರದ ಸಹಾಯಾನುದಾನ ರೂ . 100.00 (ರೂಪಾಯಿ ಒಂದು ನೂರು ಲಕ್ಷಗಳು ಮಾತ್ರ ) 
ಲಕ್ಷಗಳಿಗೆ ಸೀಮಿತಗೊಳಿಸಿ, ಒಟ್ಟು ರೂ . 1,51,35,000 / - ( ರೂ . ಒಂದು ಕೋಟಿ ಐವತ್ತೊಂದು ಲಕ್ಷ ಮುವತ್ತೈದು ಸಾವಿರಗಳು ಮಾತ್ರ) ಗಳ ಅಂದಾಜು 
ಪಟ್ಟಿಗೆ ಈ ಕೆಳಕಂಡ ಷರತ್ತಿಗೊಳಪಟ್ಟು ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 

1. ಸದರಿ ಕಾಮಗಾರಿಯ ಬಗ್ಗೆ ಸಕ್ಷಮ ಪ್ರಾಧಿಕಾರದಿಂದ ತಾಂತ್ರಿಕ ಅನುಮೋದನೆ ಪಡೆಯುವುದು. 
2. ಕಾಮಗಾರಿಯನ್ನು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ ಹಾಗೂ ನಿಯಮಗಳನ್ನು ಪಾಲಿಸುವ 

ಮೂಲಕ ಕೈಗೊಳ್ಳುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್‌ಪಿ 2008 ದಿನಾಂಕ 16.05.2008 ರಲ್ಲಿ ಇಲಾಖಾ 
ಕಾರ್ಯದರ್ಶಿಗಳಿಗೆ ಪ್ರದತ್ತವಾದ ಅಧಿಕಾರದ ಪ್ರತ್ಯಾಯೋಜನೆಯನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ .ಕೆ. ಭರರಾಜಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ) 
ಪಿ . ಆರ್ . 633 

ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 

( ಆಡಳಿತ ಕನ್ನಡ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) ಯಲ್ಲಿ ಹೆಚ್ಚುವರಿ ಹುದ್ದೆಗಳನ್ನು ಸೃಜಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 411 ಸ ಆ ಸೇ 2008, ದಿನಾಂಕ: 28 - 07 - 2009 

2 . ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ ) ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ ಸನೀಇ 115 ಮಾಸಾವಿ 2006 

ದಿನಾಂಕ 21.01.2011. 
ಪ್ರಸ್ತಾವನೆ: 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಆದೇಶದಲ್ಲಿ ಕರ್ನಾಟಕ ಸರ್ಕಾರಿ ಸಚಿವಾಲಯದ ಜಲಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ ) ಯಲ್ಲಿ 
ಈ ಕೆಳಕಂಡ ತಾತ್ಕಾಲಿಕ ಹುದ್ದೆಗಳನ್ನು ಸೃಜಿಸಲಾಗಿದೆ. 
ಕ್ರಮ ಹುದ್ದೆಯ ಪದನಾಮ 

ಹುದ್ದೆಗಳ ಸಂಖ್ಯೆ 
ಸಂಖ್ಯೆ 

ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ 
( ವೇತನ ಶ್ರೇಣಿ ರೂ . 14 , 050 - 25050 ) 
ಸಹಾಯಕ ಇಂಜಿನಿಯರ್ 
(ವೇತನ ಶ್ರೇಣಿ ರೂ . 11,400 - 21,600) 
ಶೀಘ್ರಲಿಪಿಗಾರರು 

(ವೇತನ ಶ್ರೇಣಿ ರೂ . 8 ,000 - 14,800) . 
ಮೇಲೆ ಕ್ರಮ ಸಂಖ್ಯೆ (2 ) ರಲ್ಲಿ ಓದಲಾದ ಅನಧಿಕೃತ ಟಿಪ್ಪಣಿಯಲ್ಲಿ ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ ) ಯು ದಿನಾಂಕ 28.07.2009 ರ 

ುದ್ದೆಗಳನ್ನು 1 ವರ್ಷದ ಅವಧಿಗೆ ಎಂದು ತಿದ್ದುಪಡಿ ಆದೇಶ ಹೊರಡಿಸುವಂತೆ ಹಾಗೂ ಸದರಿ ಹುದ್ದೆಗಳನ್ನು ಮತ್ತೆ 
1 ವರ್ಷದ ಅವಧಿಗೆ ಮುಂದುವರೆಸುವಂತೆ ಕೋರಿದೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೫ , ೨೦೧೧ 


೧೩೯೯ 


ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 559 ಸಅಸೇ 2010 , ಬೆಂಗಳೂರು, ದಿನಾಂಕ 4ನೇ ಮಾರ್ಚ್ 2011 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಕರ್ನಾಟಕ ಸರ್ಕಾರ ಸಚಿವಾಲಯದ ಜಲಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) ಯಲ್ಲಿ 
ಸೃಜಿಸಲಾದ ಈ ಕೆಳಕಂಡ ಹುದ್ದೆಗಳನ್ನು ದಿನಾಂಕ 27 .07.2011 ರವರೆಗೆ ತಾತ್ಕಾಲಿಕವಾಗಿ ಮುಂದುವರೆಸಿ ಆದೇಶಿಸಲಾಗಿದೆ. 
ಕ್ರಮ ಹುದ್ದೆಯ ಪದನಾಮ 

ಹುದ್ದೆಗಳ ಸಂಖ್ಯೆ 
ಸಂಖ್ಯೆ 

ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ 
( ವೇತನ ಶ್ರೇಣಿ ರೂ . 14 , 050 - 25050) 
ಸಹಾಯಕ ಇಂಜಿನಿಯರ್ 
| (ವೇತನ ಶ್ರೇಣಿ ರೂ . 11,400 - 21,600 ) 
| ಶೀಘ್ರಲಿಪಿಗಾರರು 

( ವೇತನ ಶ್ರೇಣಿ ರೂ . 8,000 - 14,800 ) 
ಮೇಲ್ಕಂಡ ಹುದ್ದೆಗಳನ್ನು ಭರ್ತಿ ಮಾಡುವ ಬಗ್ಗೆ ದಿನಾಂಕ 28 .07 .2009 ರ ಆದೇಶದಲ್ಲಿ ನಿಗದಿಪಡಿಸಲಾದ ಕ್ರಮಗಳನ್ನು ಅನುಸರಿಸಲು 
ಆದೇಶಿಸಿದೆ. 

* ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ : ಎಫ್‌ಡಿ 1 ಟಿಎಫ್ ಪಿ 96, ದಿನಾಂಕ: 10 - 07 - 1996 ರಲ್ಲಿ ಪ್ರತ್ಯಾಯೋಜಿಸಿರುವ ಅಧಿಕಾರದನ್ವಯ 
ಆರ್ಥಿಕ ಇಲಾಖೆ ಸಹಮತಿ ನೀಡಿದೆ ಎಂದು ಪರಿಭಾವಿಸಿ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಆರ್. 634 

ಎ. ಆರ್ . ವಿಜಯಾನಂದ ಶರ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು - 3) 


INFORMATION TECHNOLOGY, BIOTECHNOLOGY AND SCIENCE AND TECHNOLOGY 

SECRETARIAT 
Sub : Proposal for setting up of Bio IT Centre at IBAB , Bangalore – release of grants . 
Read: 1) Government Order No . ITD 49 MDA 2008, Dated 31 - 3- 2010. 

2) Government Order No. ITD 49 MDA 2008, Dated 24 -07- 2010 . 
3) Government Order No . ITD 49 MDA 2008, Dated 30- 09 - 2010. 

4 ) Letter dated : 19 -01- 2011 received from Director IBAB Bangalore . 
PREAMBLE : 

In the Government order dated 31 .3 .2010 , approval was accorded for setting up of Bio IT Centre at IBAB campus in Biotech 
Park , Electronic City , 1st Phase , Bangalore with an outlay of Rs. 19.51 crores spread over a period of 5 years , wherein the contribution 
ofGovernment of India (DIT) would be Rs. 10 .00 crores , Government of Karnataka contribution Rs . 5 .00 crores , IBAB contribution Rs . 
0 . 76 Crores and Strandlife Sciences Rs. 3 .75 crores. An amount of Rs. 1.00 crore was released towards State Government 
contribution for the project during 2009 - 10 . 

Further, an amount of Rs . 1.00 crore was released vide G . O . dated 30. 9. 2010 , read at (2 ) above and Rs. 1.00 crore vide 
G .O . dated 30 .9.2010 read at ( 3) above out of budget provision of Rs . 5 .00 crores provided in the 2010 - 11 budget. 

Government of India has released an amount of Rs . 7 .84 crores sofar, towards their contribution [i.e ., Rs . 0 .5 crores on 
31. 3 .2010 , Rs. 5. 00 crores on 5 .8. 2010 and Rs . 2 .79 crores on 13 .1. 2011] for the said project. 

The Director, IBAB vide their letter dated 19 . 1.2011, read at [4 ] above , has reported that Government of India has released 
an amount ofRs. 7 .84 crores and as against which GOK has released Rs. 3.00 crores so far. The amount released by GOI & Gok has 
been fully spent. The grants released by Gol and Gok has been utilized to procure a number of sophisticated equipment required for 
the Bio -IT Centre and therefore has requested to release the balance amount of Rs. 3 .00 crores provided in the 2010 - 11 budget. 

As per the project proposalGovernment of Karnataka s contribution is only Rs. 5 .00 crores out ofwhich an amount of Rs. 
3 .00 crores has already released and hence , it is considered necessary to release the balance grant of Rs. 2 .00 crores to IBAB , out of 
the funds provided in the budget under the head of account " 3451 -00 - 090 -2 -22 Institute of Bio - Informatics and Applied 
Biotechnology [IBAB ] - 100 – Financial Assistance / Relief [Plan ]” , for setting up of Bio IT Facility during 2010 - 11. Hence , the 
order. 

Government Order No. ITD 49 MDA 2008 BANGALORE , DATED 03- 03- 2011. 
In the circumstance explained in the preamble, Government are pleased to accord approval for further release of balance 
amount of Rs. 2 .00 crores (Two crores only ) during the financial year 2010 - 11 as final installment of Government of Karnataka 
contribution to the Director , IBAB towards setting up of Bio -IT Centre at IBAB campus , Electronic City , Bangalore , through the Director 
of Information Technology and Biotechnology . 

The expenditure on this account shall be met out of the grants provided under Head of Account “ 3451 -00 -090 -2 -22 
Institute of Bio -Informatics and Applied Biotechnology (IBAB ] - 100 – Financial Assistance / Relief [Plan ]” for the year 2010 -11. 


೧೪೦೦ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಮೇ ೫ , ೨೦೧೧ 


ಭಾಗ - ೧ 


The Administrative Officer, Directorate of Information Technology & Bio Technology Department shall draw the said grant 
from the Treasury duly countersigned by the Director, Information Technology & Biotechnology and disburse the amount. 

The Director, Institute of Bio - informatics and Applied Biotechnology (IBAB ] shall submit the Utilization Certificate in the 
prescribed format through the Director , Information Technology and Biotechnology, Bangalore. 

This order issues with the concurrence of vide FD Note No : FD 66 Exp - 2/ 2011 dated : 01-03 -2011. 


By Order and in the name of the Governor ofKarnataka 

K . Borlingaiah 
Under Secretary to Government (1/0 ) 
Information Technology , Biotechnology 
and Science and Technology Department 


P . R . 635 


ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 


ವಿಷಯ : ಶ್ರೀಮತಿ ಎಸ್ . ಇಂದುಮತಿ, ಸರ್ಕಾರದ ಉಪ ಕಾರ್ಯದರ್ಶಿ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಇಲಾಖೆ, 

ಇವರನ್ನು ದಿ: 07 - 03 - 2011 ರಂದು ನವದೆಹಲಿಯಲ್ಲಿ ನಡೆಯುವ “ Cyber Crimes & Challenges though Capacity 
Building ಸಮ್ಮೇಳನದಲ್ಲಿ ಭಾಗವಹಿಸಲು ಹಾಗೂ ರವಾಂಡ ಸರ್ಕಾರದ ಜೊತೆ ಒಪ್ಪಂದ ಮಾಡಿಕೊಳ್ಳುವ ಸಂಬಂಧ ಕೇಂದ್ರ 

ಸರ್ಕಾರದ ಗೃಹ ಸಚಿವಾಲಯದ ಜೊತೆ ವ್ಯವಹರಿಸಲು ನಿಯೋಜಿಸುವ ಕುರಿತು. 
ಓದಲಾಗಿದೆ : 1 ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ , ಡೇಟಾ ಸೆಕ್ಯೂರಿಟಿ ಕೌನ್ಸಿಲ್ ಆಫ್ ಇಂಡಿಯಾ, ನವದೆಹಲಿ, ಇವರ ಜಿ -ಮೇಲ್ 

ದಿ : 18 - 02 - 2011. 

2 ಆದೇಶ ಸಂಖ್ಯೆ : ಐಟಿಡಿ 06 ಡಿಐಎಸ್ 2011 ದಿ : 24 - 02 - 2011. 
ಪ್ರಸ್ತಾವನೆ : 

ದಿನಾಂಕ: 18 - 02 - 2011ರ ಇ -ಮೇಲ್‌ನಲ್ಲಿ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ , ಡೇಟಾ ಸೆಕ್ಯೂರಿಟಿ ಕೌನ್ಸಿಲ್ ಆಫ್ ಇಂಡಿಯಾ, ನಾಸ್ಕಾಂ, 
ನವದೆಹಲಿ, ಇವರು ನವದೆಹಲಿಯ Hyatt Regency, Bhikaji, Palace ಇಲ್ಲಿ ದಿ: 07 - 03 - 2011ರಂದು “ Cyber Crimes Challenges though Capacity 
Building ” ಸಮ್ಮೇಳನ ನಡೆಸಲಾಗುತ್ತಿದ್ದು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆಯ ಅಧಿಕಾರಿಗಳನ್ನು ಮೇಲಿನ ಸಮ್ಮೇಳನದಲ್ಲಿ 
ಭಾಗವಹಿಸಲು ನಿಯೋಜಿಸುವಂತೆ ಓದಲಾದ ಪತ್ರದಲ್ಲಿ ಕೋರಿರುತ್ತಾರೆ. ಓದಲಾದ ( 2) ರ ಆದೇಶದಲ್ಲಿ ಶ್ರೀಮತಿ ಚಂಪಾ ಇ. ಸೀನಿಯರ್ ಪ್ರೋಗ್ರಾಮರ್, 
ಮಾಹಿತಿ ತಂತ್ರಜ್ಞಾನ ನಿರ್ದೆಶನಾಲಯ ಬೆಂಗಳೂರು ಇವರನ್ನು ಸದರಿ ಸಮ್ಮೇಳನದಲ್ಲಿ ಭಾಗವಹಿಸಲು ನಿಯೋಜಿಸಿ, ಆದೇಶಿಸಲಾಗಿತ್ತು. ಆದರೆ ದಿ: 17 
18ನೇ ಮಾರ್ಚ್ 2011 ರಂದು “ ಸೈಬರ್ ಸೆಕ್ಯೂರಿಟಿ” ಕುರಿತಾಗಿ ರಾಷ್ಟ್ರೀಯ ಸಮ್ಮೇಳನ ನಡೆಯಲಿದ್ದು, ಈ ಸಂಬಂಧ ಶ್ರೀಮತಿ ಚಂಪಾರವರ ಹಾಜರಾತಿ 
ಅಗತ್ಯವಿರುವುದರಿಂದ ಇವರ ನಿಯೋಜನೆಯನ್ನು ರದ್ದುಪಡಿಸಿ, ಶ್ರೀಮತಿ ಎಸ್ . ಇಂದುಮತಿ, ಸರ್ಕಾರದ ಉಪ ಕಾರ್ಯದರ್ಶಿ , ಇವರನ್ನು ದಿ : 07 - 03 
2011ರಂದು ನಡೆಯಲಿರುವ ಸಮ್ಮೇಳನದಲ್ಲಿ ಹಾಗೂ ರವಾಂಡ ಸರ್ಕಾರದ ಜೊತೆ ಒಪ್ಪಂದ ಮಾಡಿಕೊಳ್ಳುವ ಸಂಬಂಧ ಕೇಂದ್ರ ಸರ್ಕಾರದ ಗೃಹ 
ಸಚಿವಾಲಯದೊಡನೆ ವ್ಯವಹರಿಸುವ ಸಂಬಂಧ ನಿಯೋಜಿಸಲು ತೀರ್ಮಾನಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಐಟಿಡಿ 06 ಡಿಐಎಸ್ 2011 ಬೆಂಗಳೂರು, ದಿ: 04 - 03 - 2011 
ಶ್ರೀಮತಿ ಎಸ್. ಇಂದುಮತಿ, ಸರ್ಕಾರದ ಉಪ ಕಾರ್ಯದರ್ಶಿ , ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು 
ತಂತ್ರಜ್ಞಾನ ಇಲಾಖೆ ಇವರನ್ನು ನವದೆಹಲಿಯ Hyatt Regency , Bhikaj, Palace ಇಲ್ಲಿ ದಿ: 07 - 03 - 2011ರಂದು ನಡೆಯಲಿರುವ “ Cyber Crimes 
Challenges though Capacity Building” ಸಮ್ಮೇಳನದಲ್ಲಿ ಭಾಗವಹಿಸಲು ಹಾಗೂ ದಿ: 08 - 03- 2011ರಂದು ರವಾಂಡ ದೇಶದ ಜೊತೆ ಒಪ್ಪಂದ 
ಮಾಡಿಕೊಳ್ಳುವ ವಿಷಯ ಕುರಿತಾಗಿ ಕೇಂದ್ರ ಸರ್ಕಾರದ ಗೃಹ ಸಚಿವಾಲಯದೊಡನೆ ವ್ಯವಹರಿಸುವ ಸಲುವಾಗಿ ನಿಯೋಜಿಸಿ, ಆದೇಶಿಸಿದೆ. 

ಸದರಿ ಅಧಿಕಾರಿಯ ದಿನಾಂಕ: 07 - 03 - 2011 , 08 - 03 - 2011ರ ಅವಧಿಯ ಗೈರುಹಾಜರಿಯನ್ನು ಹಾಗೂ ಪ್ರಯಾಣದ ಅವಧಿಯನ್ನು 
ಕರ್ತವ್ಯದ ಮೇಲೆ ಎಂದು ಪರಿಗಣಿಸಲಾಗಿದೆ ಹಾಗೂ ಸದರಿ ಪ್ರಯಾಣಕ್ಕೆ ಕೆಸಿಎಸ್ಆರ್ ನಿಯಮಾವಳಿ ಪ್ರಕಾರ ಲಭ್ಯವಿರುವ ಪ್ರಯಾಣ ಭತ್ಯೆ, ದಿನ ಭತ್ಯೆ 
ಪಡೆಯಲು ಅಧಿಕಾರಿಯವರು ಅರ್ಹರಾಗಿರುತ್ತಾರೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್ಡಿ 1 ಟಿಎಫ್ ಪಿ 96 , ದಿನಾಂಕ: 10.7.1996 ರಲ್ಲಿ ಇಲಾಖಾ ಪ್ರಧಾನ 
ಕಾರ್ಯದರ್ಶಿಗಳಿಗೆ ಪ್ರದತ್ತವಾದ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ . ಆರ್ . 636 

- ಕೆ. ಬೋರಲಿಂಗಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರ) . 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ 
ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೫, ೨೦೧೧ 

೧೪೦೧ 
ನಗರಾಭಿವೃದ್ಧಿ ಸಚಿವಾಲಯ 
ವಿಷಯ : ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ರೂ . 100 ಕೋಟಿ ವಿಶೇಷ ಅನುದಾನದ ಯೋಜನೆ ಅಡಿ 2ನೇ ಹಂತದಲ್ಲಿ 

ಕೈಗೊಳ್ಳಲು ಉದ್ದೇಶಿಸಿರುವ ಕಾಮಗಾರಿಗಳ ಕ್ರಿಯಾ ಯೋಜನೆ ಪಟ್ಟಿಗೆ ಸರ್ಕಾರದ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ನಅಇ 167 ಎಸಿಬಿ 2010, ದಿ : 13 - 08 - 2010 

2 . ಸರ್ಕಾರದ ಸುತ್ತೋಲೆ ಸಂಖ್ಯೆ : ನಅಇ 167 ಎಸಿಬಿ 2010 , ದಿ : 24 - 08 - 2010 

ಸರ್ಕಾರದ ಪತ್ರ ಸಂಖ್ಯೆ : ನಅಇ 103 ಎಂಎಂಸಿ 2010 , ದಿನಾಂಕ : 10 - 02 - 2011 
4 . ಆಯುಕ್ತರು, ಪೌರಾಡಳಿತ ನಿರ್ದೇಶನಾಲಯ ಇವರ ಏಕ ಕಡತ ಸಂಖ್ಯೆ : 

ಪೌನಿ/ ತಾಂತ್ರಿಕ / ಮನಪಾ/ ಮಂಗಳೂರು/l16 ( ಭಾಗ -4)/ 2010 - 11 
5 . ಆಯುಕ್ತರು, ಮಂಗಳೂರು ಮಹಾನಗರಪಾಲಿಕೆ ಇವರ ಪತ್ರ ಸಂಖ್ಯೆ : ಮನಪಾ / ಅಕೋ /100 ಕೋಟಿ/2ನೇ 

ಹಂತ/ ಪರಿಷ್ಕ ತ /ಎಫ್ 3 / ಸಿ. ಆರ್.29/ 2010 - 11, ದಿನಾಂಕ : 11 - 2 - 2011 

6. ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇ 20 ಇಜಿವಿ 2009 ( 4), ದಿನಾಂಕ : 13 - 07 - 2009 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ದಿನಾಂಕ : 13 - 08 - 2010ರ ಆದೇಶದಲ್ಲಿ ಮಂಗಳೂರು ಮಹಾನಗರಪಾಲಿಕೆ ಸೇರಿದಂತೆ 
ರಾಜ್ಯದಲ್ಲಿನ 7 ಮಹಾನಗರ ಪಾಲಿಕೆಗಳಲ್ಲಿ 2ನೇ ಹಂತದಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ತೆಗೆದುಕೊಳ್ಳಲು 2011 -12 ರಿಂದ 2013 -14ರ ಆರ್ಥಿಕ 
ವರ್ಷಗಳಲ್ಲಿ ಪ್ರತಿ ಮಹಾನಗರಪಾಲಿಕೆಗೆ ತಲಾ ರೂ . 100 ಕೋಟಿಯಂತೆ ವಿಶೇಷ ಅನುದಾನವನ್ನು ಒದಗಿಸಲು ಕೆಲವು ಷರತ್ತುಗಳಿಗೊಳಪಟ್ಟು ಸರ್ಕಾರದ 
ತಾತ್ವಿಕ ಅನುಮೋದನೆ ನೀಡಲಾಗಿದೆ. 

2) ಮೇಲೆ (2) ರಲ್ಲಿ ಓದಲಾದ ಸರ್ಕಾರದ ದಿನಾಂಕ : 24 - 08 - 2010ರ ಸುತ್ತೋಲೆಯಲ್ಲಿ ರಾಜ್ಯದಲ್ಲಿನ 7 ಮಹಾನಗರಪಾಲಿಕೆಗಳಲ್ಲಿ 2ನೇ 
ಹಂತದಲ್ಲಿ ತೆಗೆದುಕೊಳ್ಳಲು ಉದ್ದೇಶಿಸಲಾಗಿರುವ ಅಭಿವೃದ್ಧಿ ಕಾಮಗಾರಿಗಳನ್ನು ಆಯ್ಕೆ ಮಾಡುವುದಕ್ಕೆ ಮತ್ತು ಅನುಷ್ಠಾನಗೊಳಿಸುವುದಕ್ಕೆ ಸಂಬಂಧಪಟ್ಟಂತೆ 
ಮಾರ್ಗದರ್ಶಿ ಸೂತ್ರಗಳನ್ನು ನೀಡಲಾಗಿದೆ. 

3) ಮೇಲೆ ಕ್ರಮಾಂಕ (4) ರಲ್ಲಿ ಓದಲಾದ ಏಕ ಕಡತದಲ್ಲಿ ಆಯುಕ್ತರು, ಪೌರಾಡಳಿತ ನಿರ್ದೇಶನಾಲಯ ಇವರು ಸರ್ಕಾರಕ್ಕೆ ಸಲ್ಲಿಸಿರುವ 
ಪ್ರಸ್ತಾವನೆಯಲ್ಲಿ ರೂ . 100 ಕೋಟಿ ವಿಶೇಷ ಅನುದಾನದ ಯೋಜನೆ ಅಡಿ ಮಂಗಳೂರು ಮಹಾನಗರಪಾಲಿಕೆಯಲ್ಲಿ 2ನೇ ಹಂತದಲ್ಲಿ ಕೈಗೊಳ್ಳಲು 
ಉದ್ದೇಶಿಸಿರುವ ಕಾಮಗಾರಿಗಳ ಕ್ರಿಯಾ ಯೋಜನೆ ಪಟ್ಟಿಯನ್ನು ಸಲ್ಲಿಸಿ ಸರ್ಕಾರದ ಅನುಮೋದನೆ ಕೋರಿರುತ್ತಾರೆ. ಪ್ರಸ್ತಾವನೆಯಲ್ಲಿ ತಿಳಿಸಿರುವಂತೆ 
ಮಂಗಳೂರು ಮಹಾನಗರಪಾಲಿಕೆಯಲ್ಲಿ ಇತರೆ ಮೂಲಗಳಿಂದ ಪಡೆಯಲಾದ ಅನುದಾನದಲ್ಲಿ ಕುಡಿಯುವ ನೀರು ಸರಬರಾಜಿಗೆ ಸಂಬಂಧಪಟ್ಟಂತೆ ಹಲವು 
ಕಾಮಗಾರಿಗಳನ್ನು ಕೈಗೊಂಡಿದ್ದು, ಈ ಸಂಬಂಧಿತ ಕಾಮಗಾರಿಗಳ ಬದಲಾಗಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲು ಪ್ರಸ್ತಾಪಿಸಲಾಗಿದೆ. ಅದರಂತೆ 
ಸರ್ಕಾರಕ್ಕೆ ಸಲ್ಲಿಸಿರುವ ಪ್ರಸ್ತಾವನೆಯಲ್ಲಿ ಕ್ರಮಾಂಕ ( 2) ರ ಸುತ್ತೋಲೆಯಲ್ಲಿ ವಲಯವಾರು ಕಾಮಗಾರಿಗಳ ಸ್ವರೂಪಕ್ಕೆ ನಿಗದಿಪಡಿಸಿರುವ ಕನಿಷ್ಟ/ ಗರಿಷ್ಠ 
ಮಿತಿಯನ್ನು ಮಾರ್ಪಡಿಸಿ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ಕ್ರಿಯಾ ಯೋಜನೆಯಲ್ಲಿ ವಲಯವಾರು ಒಟ್ಟು ಮೊತ್ತವನ್ನು ನಿಗದಿಪಡಿಸಲು ಕೋರಿರುತ್ತಾರೆ. 

4) ಮೇಲೆ (3) ರಲ್ಲಿ ಓದಲಾದ ಸರ್ಕಾರದ ದಿನಾಂಕ : 10 - 02 - 2011ರ ಪತ್ರದಲ್ಲಿ ಮಂಗಳೂರು ಮಹಾನಗರಪಾಲಿಕೆಯಲ್ಲಿ ರೂ . 100 
ಕೋಟಿ ವಿಶೇಷ ಅನುದಾನದ ಯೋಜನೆ ಅಡಿ 2ನೇ ಹಂತದಲ್ಲಿ ಕೈಗೊಳ್ಳಲು ಉದ್ದೇಶಿಸಿರುವ ಕಾಮಗಾರಿಗಳ ಕ್ರಿಯಾ ಯೋಜನೆಯಲ್ಲಿ ಉಲ್ಲೇಖ ( 2) ರ 
ಸುತ್ತೋಲೆಯಲ್ಲಿ ಕಾಮಗಾರಿಗಳ ಸ್ವರೂಪಕ್ಕೆ ನಿಗದಿಪಡಿಸಿರುವ ಕನಿಷ್ಟ/ ಗರಿಷ್ಠ ಮಿತಿಯನ್ನು ಮಾರ್ಪಡಿಸಿ ಈ ಕೆಳಕಂಡಂತೆ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು 
ಕ್ರಿಯಾ ಯೋಜನೆಯಲ್ಲಿ ವಲಯವಾರು ಒಟ್ಟು ಮೊತ್ತಕ್ಕೆ ನಿಗದಿಪಡಿಸಲು ಕೋರಿರುವುದನ್ನು ಸರ್ಕಾರವು ತಾತ್ವಿಕವಾಗಿ ಒಪ್ಪಿ ಪ್ರತಿ ಕಾಮಗಾರಿಗಳ ಸಂಪೂರ್ಣ 
ವಿವರಗಳುಳ್ಳ ಪಟ್ಟಿಯನ್ನು ಸರ್ಕಾರಕ್ಕೆ ಸಲ್ಲಿಸಲು ಆಯುಕ್ತರು, ಮಂಗಳೂರು ಮಹಾನಗರಪಾಲಿಕೆ ಇವರಿಗೆ ಸೂಚಿಸಲಾಗಿತ್ತು. 

( ಮೊತ್ತಕೋಟಿರೂಪಾಯಿಗಳಲ್ಲಿ) 

ಕನಿಷ್ಟ/ ಗರಿಷ್ಠ 
ಕಾಮಗಾರಿಗಳ ಸ್ವರೂಪ 


ಕ್ರ. ಸಂ . | ಕಾಮಗಾರಿಗಳ 


ಮಿತಿ | 


ರಸ್ತೆಗಳು, ರಸ್ತೆ ಬದಿ ಚರಂಡಿಗಳ ಅಭಿವೃದ್ಧಿ, ಪಾದಚಾರಿ ಮಾರ್ಗ ( Foot paths) ಮತ್ತು ಪಾದಚಾರಿ ಸುರಂಗ | 67.32 
ಮಾರ್ಗಗಳು (pedestrian underpass/subways) 

ಒಳಚರಂಡಿ ವ್ಯವಸ್ಥೆ ವಿತರಣಾ ಜಾಲ/ ಲ್ಯಾಟರಲ್ ಕಾಮಗಾರಿಗಳು ಹಾಗೂ ಇತರೆ ಯುಜಿಡಿ ಕಾಮಗಾರಿಗಳು | 2 . 00 
3 . 

ಸಂಚಾರ ವ್ಯವಸ್ಥೆ ಸುಧಾರಣೆ ಕಾಮಗಾರಿಗಳು (Traffic management improvement Works such as | 5. 00 
Vehicle Actuated Signal (Solar/UPS) Integrated with surveillance enforcement cameras ) 
ಘನತ್ಯಾಜ್ಯ ವಸ್ತು ನಿರ್ವಹಣೆ ಸಂಬಂಧಿತ Land Fill site ಅಭಿವೃದ್ಧಿ ಕಾಮಗಾರಿಗಳು , ನಗರ ಸ್ವಚ್ಚತೆ | 23 . 08 
ನಿರ್ವಹಣೆ ಸಂಬಂಧಿತ ಯಂತ್ರೋಪಕರಣಗಳು, ಮಳೆ ನೀರು ಚರಂಡಿ ಕಾಮಗಾರಿಗಳು, ವಿದ್ಯುತ್ ಬೀದಿ 
ದೀಪಗಳ ಅಳವಡಿಕೆ ಹಾಗೂ ಇಂಧನ ಉಳಿತಾಯ ಕಾಮಗಾರಿಗಳು ಮತ್ತು ಇತರೆ ಮೂಲಭೂತ ಸೌಕರ್ಯ 
ಅಭಿವೃದ್ಧಿ ಕಾಮಗಾರಿಗಳು 
ಉದ್ಯಾನವನಗಳ ನಿರ್ಮಾಣ/ ಅಭಿವೃದ್ಧಿ ಮತ್ತು ನಗರ ಅರಣೀಕರಣ 

2 . 60 
ಒಟ್ಟು 

100. 00 
5) ಮೇಲೆ ಕ್ರಮಾಂಕ (5) ರಲ್ಲಿ ಓದಲಾದ ಪತ್ರದಲ್ಲಿ ಆಯುಕ್ತರು , ಮಂಗಳೂರು ಮಹಾನಗರ ಪಾಲಿಕೆ ರವರು ವಲಯವಾರು ಕಾಮಗಾರಿಗಳ 
ಸ್ವರೂಪಕ್ಕೆ ನಿಗದಿಪಡಿಸಿರುವ ಕನಿಷ್ಟ/ ಗರಿಷ್ಠ ಮಿತಿಗೊಳಪಟ್ಟು ಪಾಲಿಕೆಯು ಕೈಗೆತ್ತಿಕೊಳ್ಳುವ ಕಾಮಗಾರಿಗಳ ಅಂದಾಜು ಮೊತ್ತ ಮತ್ತು ಕಾಮಗಾರಿಗಳ 
ವಿವರಗಳುಳ್ಳ ಪಟ್ಟಿಯನ್ನು ಸಲ್ಲಿಸಿರುತ್ತಾರೆ. 

6) ಮೇಲೆ (6) ರಲ್ಲಿ ಓದಲಾದ ಸರ್ಕಾರದ ಅಧಿಸೂಚನೆಯಲ್ಲಿ ಮಂಗಳೂರು ಮಹಾನಗರಪಾಲಿಕೆ ಸೇರಿದಂತೆ ರಾಜ್ಯದಲ್ಲಿನ 
ಮಹಾನಗರಪಾಲಿಕೆಗಳಲ್ಲಿ ರೂ . 10 ಲಕ್ಷಕ್ಕೆ ಮೀರಿದ ಎಲ್ಲಾ ರೀತಿಯ ಸಾರ್ವಜನಿಕ ಸಂಗ್ರಹಣೆಗಳನ್ನು ಇ - ಪ್ರೊಕ್ಯೂರ್‌ಮೆಂಟ್ ಪ್ಲಾಟ್‌ಫಾರಂ ಮುಖಾಂತರ 
ಕೈಗೊಳ್ಳುವಂತೆ ಆದೇಶಿಸಲಾಗಿದೆ. 

7) ಅದರಂತೆ ಪ್ರಸ್ತಾವನೆಯನ್ನು ಪರಿಗಣಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 


೧೪೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೫ , ೨೦೧೧ 


ಭಾಗ - ೧ 


ಸರ್ಕಾರದ ಆದೇಶ ಸಂಖ್ಯೆ : ನಅಇ 103 ಎಂಎಂಸಿ 2014 , ಬೆಂಗಳೂರು, ದಿನಾಂಕ : 23ನೇ ಫೆಬ್ರವರಿ , 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ರೂ . 100 ಕೋಟಿ ವಿಶೇಷ ಅನುದಾನದ 
ಯೋಜನೆ ಅಡಿ 2ನೇ ಹಂತದಲ್ಲಿ ಕೈಗೊಳ್ಳಲು ಉದ್ದೇಶಿಸಿರುವ ಈ ಕೆಳಕಂಡ ಕಾಮಗಾರಿಗಳ ಕ್ರಿಯಾ ಯೋಜನೆ ಪಟ್ಟಿಗೆ ಸರ್ಕಾರದ ಅನುಮೋದನೆ 
ನೀಡಲಾಗಿದೆ. 
ಕ್ರ ಸಂ ಕೆಲಸದ ವಿವರ 

| ಅಂದಾಜು ಮೊತ್ತ 

( ರೂ ಲಕ್ಷಗಳಲ್ಲಿ) 
ರಸ್ತೆಗಳು, ರಸ್ತೆ ಬದಿ ಚರಂಡಿಗಳ ಅಭಿವೃದ್ಧಿ ಪಾದಚಾರಿ ಮಾರ್ಗ (Foot paths) ಮತ್ತು 
ಪಾದಚಾರಿ ಸುರಂಗ ಮಾರ್ಗಗಳು ( Pedestrain underpass /subways) 
ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಲಾಲ್‌ಬಾಗ್ ಜಂಕ್ಷನ್‌ನಿಂದ ಸರ್ಕ್ಯೂಟ್ | 275 .00 
ಹೌಸ್ ಹಾಲಿ ಇರುವ ಚತುಷ್ಪಥ ಕಾಂಕ್ರೀಟ್ ರಸ್ತೆಗೆ ಎಡಬದಿ ಚರಂಡಿ ಹಾಗೂ 
ಫುಟ್‌ಪಾತ್ ರಚನೆ ( ಜೈ , 0.00ಮೀ ನಿಂದ 1600.00 ಮೀ ) 
ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಲಾಲ್‌ಬಾಗ್ ಜಂಕ್ಷನ್‌ನಿಂದ ಸರ್ಕ್ಯೂಟ್ 275 .00 
ಹೌಸ್‌ ಹಾಲಿ ಇರುವ ಚತುಷ್ಪಥ ಕಾಂಕ್ರೀಟ್ ರಸ್ತೆಗೆ ಬಲಬದಿ ಚರಂಡಿ ಹಾಗೂ 
ಫುಟ್‌ಪಾತ್ ರಚನೆ ( ಚೈ . 0.00ಮೀ ನಿಂದ 1600.00 ಮೀ ) 
ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಪಿ . ವಿ .ಎಸ್ ವೃತ್ತದಿಂದ ಹಂಪನಪಟ್ಟೆ | 80 .00 
ಸಿಗ್ನಲ್ ವೃತ್ತದವರೆಗೆ ಎಡಬದಿ ಚರಂಡಿ ಹಾಗೂ ಫುಟ್‌ಪಾತ್ ರಚನೆ ( ಚೈ .0.00 ನಿಂದ 
600. 00 ಮೀ ) 
ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಪಿ. ವಿ.ಎಸ್ ಜಂಕ್ಷನ್ ಸುಗುಣೇಂದ್ರ | 80.00 
ಸ್ಟೋರ್‌ನಿಂದ ಕೆ.ಎಸ್.ರಾವ್ ರಸ್ತೆ ಸಿಗ್ನಲ್ ಜಂಕ್ಷನ್‌ವರೆಗೆ ( ಸಿಂಡಿಕೇಟ್ ಬ್ಯಾಂಕ್ 
ಬದಿಯಿಂದ) ಚರಂಡಿ ಹಾಗೂ ಫುಟ್‌ಪಾತ್ ರಚನೆ ( ಚೈ .0 .00 ನಿಂದ 600 .00ಮೀ ) 
ಪಾಂಡೇಶ್ವರ ಮಂಗಳಾದೇವಿ ಮುಖ್ಯ ರಸ್ತೆಯಲ್ಲಿ ಸುಭಾಶ್‌ನಗರ ಜಂಕ್ಷನ್‌ನಿಂದ | 200. 00 
ಮಂಗಳಾದೇವಿ ದೇವಸ್ಥಾನ ವರೆಗೆ ರಸ್ತೆ ಮತ್ತು ಚರಂಡಿ ಹಾಗೂ ಫುಟ್‌ಪಾತ್ ರಚನೆ 
( ಚೆ , 1150 .00 ನಿಂದ 1500 . 00ಮೀ ) 
ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಬಂಟ್ಸ್ ಹಾಸ್ಟೆಲ್ ಜಂಕ್ಷನ್‌ನಿಂದ | 280 .00 
ಮಲ್ಲಿಕಟ್ಟೆ ಶಿವಭಾಗ್ ಜಂಕ್ಷನ್‌ವರೆಗೆ ರಸ್ತೆಯ ಎಡಬದಿ ಚರಂಡಿ ಹಾಗೂ ಫುಟ್‌ಪಾತ್ 
ರಚನೆ ( ಚೆ , 0 .00 ಮೀ ನಿಂದ 1600. 00 ಮೀ ) 
ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಬಂಟ್ಸ್ ಹಾಸ್ಟೆಲ್ ಜಂಕ್ಷನ್‌ನಿಂದ | 200. 00 
ಮಲ್ಲಿಕಟ್ಟೆ ಶಿವಭಾಗ್ ಜಂಕ್ಷನ್‌ವರೆಗೆ ರಸ್ತೆಯ ಬಲಬದಿ ಚರಂಡಿ ಹಾಗೂ ಫುಟ್‌ಪಾತ್‌ 
ರಚನೆ ( ಚೈ . 0 . 00 ಮೀ ನಿಂದ 1600. 00 ಮೀ ) 
ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕೋಡಿಕಲ್ ಮುಖ್ಯ ರಸ್ತೆ ಅಭಿವೃದ್ದಿ | 200.00 
( ಚೈ . 0. 00 ಮೀ ನಿಂದ 500 . 00 ಮೀ ) 
ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಮಂಗಳಾ ಕಾರ್ನಿಸ್ ಯೋಜನೆ 200.00 
ಅನುಷ್ಠಾನ 
ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕುಂಟಿಕಾನ ಕಾವೂರು ಮುಖ್ಯ ರಸ್ತೆಯಲ್ಲಿ 300.00 
ದೇರೆಬೈಲ್ ಕೊಂಚಾಡಿ ಮಹಾಕಾಳಿ ಕಟ್ಟೆಯಿಂದ ಕಾವೂರು ಜಂಕ್ಷನ್‌ವರೆಗಿನ ರಸ್ತೆ 
ಅಭಿವೃದ್ಧಿ ಕೆಲಸ ( ಟೈ , 1200 .00ಮೀ . ನಿಂದ 1800 .00ಮೀ ) 
ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕಾವೂರು ಜಂಕ್ಷನ್‌ನಿಂದ ಕೂಳೂರು | 400 
ಜಂಕ್ಷನ್‌ವರೆಗಿನ ಮುಖ್ಯ ರಸ್ತೆಯಲ್ಲಿ ಶಾಂತಿನಗರ ಮೈದಾನ ಬಳಿಯಿಂದ ಕಾವೂರು 
ಜಂಕ್ಷನ್‌ವರೆಗೆ ರಸ್ತೆ ಅಭಿವೃದ್ಧಿ ಕೆಲಸ ( ಚೈ . 1235.00 ಮೀ ನಿಂದ 1650.00 ಮೀ ) 
ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕೂಳೂರು ಫೇರಿ ರಸ್ತೆಯಲ್ಲಿ ಮಣ್ಣಗುಡ್ಡ | 580 
ದುರ್ಗಾಮಹಲ್ ಜಂಕ್ಷನ್‌ನಿಂದ ಕಾಳಿಕಾಂಬ ಜಂಕ್ಷನ್ ವರೆಗಿನ ರಸ್ತೆ ಅಭಿವೃದ್ಧಿ ಕೆಲಸ 
( ಚೈ . 0. 00 ನಿಂದ 1000 .00 ಮೀ ) 
ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕಾರ್ ಸ್ಟ್ರೀಟ್ ಮುಖ್ಯ ರಸ್ತೆಯಲ್ಲಿ 
ಕಾಳಿಕಾಂಬ ಜಂಕ್ಷನ್‌ನಿಂದ ವೆಂಕಟರಮಣ ದೇವಸ್ಥಾನ ಜಂಕ್ಷನ್‌ವರೆಗೆ ರಸ್ತೆ ಅಭಿವೃದ್ಧಿ 
ಕೆಲಸ ( ಚೆ , 1000. 00 ನಿಂದ 1180 .00 ಮೀ ) 
ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಪಡೀಲ್ ಬಜಾಲ್ ಮುಖ್ಯ ರಸ್ತೆ | 200.00 
ಎನ್ .ಎಚ್ - 17 ರಿಂದ ಎನ್. ಎಚ್ - 48ರ ವರೆಗಿನ ಮುಖ್ಯ ರಸ್ತೆಯನ್ನು 
ಅಗಲೀಕರಣಗೊಳಿಸಿ ಅಭಿವೃದ್ಧಿ ಕೆಲಸ ( ಚೈ . 550.00 ನಿಂದ 5200.00 ಮೀ ) 
ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಜಪ್ಪಿನಮೊಗರು ಎನ್.ಎಚ್ - 48 ರಿಂದ | 200 .00 
ಕಡೆಕಾರ್ ಮಲ್ಲಿಕಾರ್ಜುನ ದೇವಸ್ಥಾನ ಮುಖ್ಯರಸ್ತೆ ಅಭಿವೃದ್ಧಿ ಕೆಲಸ ( ಚೈ . 0.00 ನಿಂದ 
400. 00 ಮೀ ) 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೫ , ೨೦೧೧ 


೧೪೦೩ 


16. 


22 


ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಸುರತ್ಕಲ್ ಉಪ ವಿಭಾಗ ವ್ಯಾಪ್ತಿಯ | 300. 00 | 
ಚಿತ್ರಾಪುರ ಮುಖ್ಯ ರಸ್ತೆ ಅಭಿವೃದ್ದಿ ( ಬೈ , 1000.00 ನಿಂದ 2000. 00 ಮೀ ) | 
ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಸುರತ್ಕಲ್ ಉಪ ವಿಭಾಗ ವ್ಯಾಪ್ತಿಯ | 200.00 
ಶಿವಗಿರಿ ರಸ್ತೆ ಅಭಿವೃದ್ದಿ ( ಚೈ . 0 .00 ಮೀ ನಿಂದ 700. 00 ಮೀ ) 

ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕದ್ರಿ ಕಂಬಳ ಮುಖ್ಯ ರಸ್ತೆ ಎಡಬದಿ | 200.00 
| ಚರಂಡಿ ಹಾಗೂ ಫುಟ್‌ಪಾತ್ ರಚನೆ ( ಚೈ , 0. 00 ನಿಂದ 1300.00 ಮೀ ) 
ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕದ್ರಿ ಕಂಬಳ ಮುಖ್ಯ ರಸ್ತೆ ಬಲಬದಿ | 230.00 
ಸೇತುವೆ ಸಹಿತ ಚರಂಡಿ ಹಾಗೂ ಫುಟ್‌ಪಾತ್ ರಚನೆ ( ಚೈ . 0. 00 ನಿಂದ 1300. 00 
ಮೀ ) 
ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ದೇರೆಬೈಲ್ ಕೊಂಚಾಡಿ ಲ್ಯಾಂಡ್ ಲಿಂಕ್ಸ್ | 50.00 
ಮುಖ್ಯ ರಸ್ತೆ ಅಭಿವೃದ್ದಿ ( ಚೈ .0 .00 ಮೀ ನಿಂದ 800.00ಮೀ ) 
ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಮಾಲೆಮಾರ್ ರಸ್ತೆ ಅಭಿವೃದ್ಧಿ ( ಚೈ . | 200 .00 
0. 00 ನಿಂದ 400 . 00 ಮೀ ) . 
ಮಹಾನಗರಪಾಲಿಕೆಯ ವ್ಯಾಪ್ತಿಯಲ್ಲಿನ ಪ್ರಮುಖ ಕೂಡು ರಸ್ತೆಗಳನ್ನು ಮೇಲ್ದರ್ಜೆಗೇರಿಸಿ 
ಅಭಿವೃದ್ಧಿ ಕಾಮಗಾರಿ ( ಪಟ್ಟಿ ಲಗತ್ತಿಸಿದೆ.) 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 1 ಸುರತ್ಕಲ್ ಪಶ್ಚಿಮ ಮುಖ್ಯ ರಸ್ತೆ 25.00 
ಅಭಿವೃದ್ಧಿ 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 2 ಸುರತ್ಕಲ್ ಪೂರ್ವ ಮುಖ್ಯ ರಸ್ತೆ 25.00 
ಅಭಿವೃದ್ಧಿ 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 3 ಕಾಟಿಪಳ್ಳ ಪೂರ್ವ ಮುಖ್ಯ ರಸ್ತೆ 25.00 
ಅಭಿವೃದ್ಧಿ 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 4 ಕಾಟಿಪಳ್ಳ ಕೃಷ್ಣಪುರ ಮುಖ್ಯ ರಸ್ತೆ 25 .00 
ಅಭಿವೃದ್ಧಿ 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 5 ಕಾಟಿಪಳ್ಳ ಉತ್ತರ ಮುಖ್ಯ ರಸ್ತೆ 25. 00 
ಅಭಿವೃದ್ಧಿ 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 6 ಇಡ್ಯಾ ಪೂರ್ವ ಮುಖ್ಯ ರಸ್ತೆ | 25.00 
ಅಭಿವೃದ್ದಿ 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 7 ಇಡ್ಯಾ ಪಶ್ಚಿಮ ಮುಖ್ಯ ರಸ್ತೆ | 25 .00 
ಅಭಿವೃದ್ಧಿ 
| ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 8 ಹೊಸಬೆಟ್ಟು ಮುಖ್ಯ ರಸ್ತೆ ಅಭಿವೃದ್ಧಿ | 25.00 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 9 ಕುಳಾಯಿ ಮುಖ್ಯ ರಸ್ತೆ ಅಭಿವೃದ್ದಿ 25 . 00 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 10 ಬೈಕಂಪಾಡಿ ಮುಖ್ಯ ರಸ್ತೆ ಅಭಿವೃದ್ದಿ 25 . 00 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 11 ಪಣಂಬೂರು ಬೆಂಗ್ರ ಮುಖ್ಯ ರಸ್ತೆ | 25.00 
ಅಭಿವೃದ್ದಿ 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 12 ಪಂಜಿಮೊಗರು ಮುಖ್ಯ ರಸ್ತೆ 25 .00 
ಅಭಿವೃದ್ಧಿ 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 13 ಕುಂಜತ್ ಬೈಲ್ ಉತ್ತರ ಮುಖ್ಯ 25 .00 
ರಸ್ತೆ ಅಭಿವೃದ್ಧಿ 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 14 ಮರಕಡ ಮುಖ್ಯ ರಸ್ತೆ ಅಭಿವೃದ್ದಿ 25 . 00 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 15 ಕುಂಜತ್ ಬೈಲ್ ದಕ್ಷಿಣ ಮುಖ್ಯ 25 .00 
ರಸ್ತೆ ಅಭಿವೃದ್ಧಿ 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 16 ಬಂಗ್ರ ಕೂಳೂರು ಮುಖ್ಯ ರಸ್ತೆ | 25.00 
ಅಭಿವೃದ್ಧಿ 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 17 ದೇರೆಬೈಲು ಉತ್ತರ ಮುಖ್ಯ ರಸ್ತೆ | 25 . 00 
ಅಭಿವೃದ್ಧಿ 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 18 ಕಾವೂರು ಮುಖ್ಯ ರಸ್ತೆ ಅಭಿವೃದ್ಧಿ | 25.00 | 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 19 ಪಚ್ಚನಾಡಿ ಮುಖ್ಯ ರಸ್ತೆ ಅಭಿವೃದ್ಧಿ ( 25 . 00 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 20 ತಿರುವೈಲು ಮುಖ್ಯ ರಸ್ತೆ ಅಭಿವೃದ್ಧಿ | 25.00 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 21 ಪದವು ಪಶ್ಚಿಮ ಮುಖ್ಯ ರಸ್ತೆ 25.00 
ಅಭಿವೃದ್ಧಿ 


16 


| 20 


೧೪೦೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೫ , ೨೦೧೧ 


ಭಾಗ - ೧ 


22 


29 
30 


31 


ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 22 ಕದ್ರಿ ಪದವು ಮುಖ್ಯ ರಸ್ತೆ | 25.00 
ಅಭಿವೃದ್ಧಿ 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 23 ದೇರೆಬೈಲು ಪೂರ್ವ ಮುಖ್ಯ ರಸ್ತೆ 25 .00 
ಅಭಿವೃದ್ಧಿ 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 24 ದೇರೆಬೈಲ್ ದಕ್ಷಿಣ ಮುಖ್ಯ ರಸ್ತೆ 25.00 
ಅಭಿವೃದ್ಧಿ 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 25 ದೇರೆಬೈಲ್ ಪಶ್ಚಿಮ ಮುಖ್ಯ ರಸ್ತೆ 25.00 
ಅಭಿವೃದ್ಧಿ 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 26 ದೇರೆಬೈಲ್ ನೈಋತ್ಯ ಮುಖ್ಯ ರಸ್ತೆ 25.00 
ಅಭಿವೃದ್ದಿ 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 27 ಬೋಳೂರು ಮುಖ್ಯ ರಸ್ತೆ 25.00 
ಅಭಿವೃದ್ಧಿ 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 28 ಮಣ್ಣ ಗುಡ್ಡ ಮುಖ್ಯ ರಸ್ತೆ ಅಭಿವೃದ್ಧಿ | 25. 00 
| ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 29 ಕಂಬ್ಬ ಮುಖ್ಯ ರಸ್ತೆ ಅಭಿವೃದ್ಧಿ | 25.00 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 30 ಕೊಡಿಯಲ್ ಬೈಲ್ ಮುಖ್ಯ ರಸ್ತೆ ( 25 . 00 
ಅಭಿವೃದ್ಧಿ 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 31 ಬಿಜೈ ಮುಖ್ಯ ರಸ್ತೆ ಅಭಿವೃದ್ದಿ | 25.00 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 32 ಕದ್ರಿ ಉತ್ತರ ಮುಖ್ಯ ರಸ್ತೆ ಅಭಿವೃದ್ಧಿ | 25 .00 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 33 ಕದ್ರಿ ದಕ್ಷಿಣ ಮುಖ್ಯ ರಸ್ತೆ ಅಭಿವೃದ್ದಿ | 25 .00 | 
| ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 34 ಶಿವಭಾಗ್ ಮುಖ್ಯ ರಸ್ತೆ ಅಭಿವೃದ್ಧಿ | 25. 00 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 35 ಪದವು ಸೆಂಟ್ರಲ್ ಮುಖ್ಯ ರಸ್ತೆ 25.00 
ಅಭಿವೃದ್ಧಿ 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 36 ಪದವು ಪೂರ್ವ ಮುಖ್ಯ ರಸ್ತೆ | 25 .00 
ಅಭಿವೃದ್ಧಿ 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 37 ಮರೋಳಿ ಮುಖ್ಯ ರಸ್ತೆ ಅಭಿವೃದ್ಧಿ 25 .00 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 38 ಬೆಂದೂರ್‌ ಮುಖ್ಯ ರಸ್ತೆ ಅಭಿವೃದ್ದಿ 25 . 00 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 39 ಫರ್ ಮುಖ್ಯ ರಸ್ತೆ ಅಭಿವೃದ್ದಿ 25 .00 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 40 ಕೋರ್ಟ್ ಮುಖ್ಯ ರಸ್ತೆ ಅಭಿವೃದ್ದಿ | 25 .00 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 41 ಸೆಂಟ್ರಲ್ ಮಾರ್ಕೆಟ್ ಮುಖ್ಯ ರಸ್ತೆ | 25.00 
ಅಭಿವೃದ್ಧಿ 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 42 ಡೋಂಗರಕೇರಿ ಮುಖ್ಯ ರಸ್ತೆ | 25.00 
ಅಭಿವೃದ್ಧಿ 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 43 ಕುದ್ರೋಳಿ ಮುಖ್ಯ ರಸ್ತೆ ಅಭಿವೃದ್ದಿ | 25 .00 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 44 ಬಂದರ್ ಮುಖ್ಯ ರಸ್ತೆ ಅಭಿವೃದ್ಧಿ 25 . 00 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 45 ಬೋರ್ಟ ಮುಖ್ಯ ರಸ್ತೆ ಅಭಿವೃದ್ದಿ | 25 .00 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 46 ಕಂಟೋನ್ಸೆಂಟ್ ಮುಖ್ಯರಸ್ತೆ | 25.00 
ಅಭಿವೃದ್ಧಿ 
| ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 47 ಮಿಲಾಗ್ರಿಸ್ ಮುಖ್ಯ ರಸ್ತೆ ಅಭಿವೃದ್ದಿ | 25. 00 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 48 ಕಂಕನಾಡಿ ವೆಲೆನ್ಸಿಯಾ ಮುಖ್ಯ ರಸ್ತೆ | 25 .00 
ಅಭಿವೃದ್ಧಿ 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 49 ಕಂಕನಾಡಿ ಮುಖ್ಯ ರಸ್ತೆ ಅಭಿವೃದ್ದಿ | 25. 00 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 50 ಅಳಪೆ ದಕ್ಷಿಣ ಮುಖ್ಯ ರಸ್ತೆ 
ಅಭಿವೃದ್ಧಿ 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 51 ಅಳಪೆ ಉತ್ತರ ಮುಖ್ಯ ರಸ್ತೆ 25 .00 


39 


49 


| 25 . 00 


ಅಭಿವೃದ್ಧಿ . 


ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 52 ಕಣ್ಣೂರು ಮುಖ್ಯ ರಸ್ತೆ ಅಭಿವೃದ್ಧಿ | 25.00 
( 53 

ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 53 ಬಜಾಲ್ ಮುಖ್ಯ ರಸ್ತೆ ಅಭಿವೃದ್ದಿ 25 .00 
54 | ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 54 ಜಪ್ಪಿನ ಮೊಗರು ಮುಖ್ಯ ರಸ್ತೆ 25.00 

ಅಭಿವೃದ್ಧಿ 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 55 ಅತ್ತಾವರ ಮುಖ್ಯ ರಸ್ತೆ ಅಭಿವೃದ್ಧಿ | 25 .00 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೫, ೨೦೧೧ 


೧೪೦೫ 


56 


| 58 


ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 56 ಮಂಗಳಾದೇವಿ ಮುಖ್ಯ ರಸ್ತೆ | 25.00 | 
ಅಭಿವೃದ್ದಿ 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 57 ಹೊಯ್ಕೆ ಮುಖ್ಯ ರಸ್ತೆ ಅಭಿವೃದ್ಧಿ 1 25 . 00 
| ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 58 ಬೋಳಾರ ಮುಖ್ಯ ರಸ್ತೆ ಅಭಿವೃದ್ದಿ | 25 .00 | 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 59 ಜೆಷ್ಟು ಮುಖ್ಯ ರಸ್ತೆ ಅಭಿವೃದ್ದಿ 25. 00 
ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂ . 60 ಬೆಂಗೆ ಮುಖ್ಯ ರಸ್ತೆ ಅಭಿವೃದ್ದಿ 25. 00 
ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಮಾಲಾಡಿಕೋರ್ಟ್ ರಸ್ತೆ ( ಚೈ .00 .00 | 200.00 
ನಿಂದ 700. 00 ಮೀ ) 
ಮಂಗಳೂರು ಮಹಾನಗರ ವ್ಯಾಪ್ತಿಯಲ್ಲಿನ ಪನ್ನೀರ್ ಮುಖ್ಯ ರಸ್ತೆಯನ್ನು ಅವೇರಿ | 232. 00 
ಜಂಕ್ಷನ್‌ನಿಂದ ಕಂಕನಾಡಿ ವೃತ್ತದ ವರೆಗೆ ಅಭಿವೃದ್ಧಿಪಡಿಸುವುದು ( ಜೈ .570.00 ನಿಂದ 
1190 .00 ಮೀ ) 
Sub - Total 

| 6732 . 00 
|| ಒಳಚರಂಡಿ ವ್ಯವಸ್ಥೆ ವಿತರಣಾ ಜಾಲ / ಲ್ಯಾಟರಲ್ ಕಾಮಗಾರಿಗಳು ಹಾಗೂ ಇತರೆ 
ಯುಜಿಡಿ ಕಾಮಗಾರಿಗಳು 
ಅತ್ತಾವರ ಕೆ. ಎಂ . ಸಿ . ಹಿಂಬದಿ ಒಳಚರಂಡಿ ವಿತರಣಾ ಜಾಲ ಅಭಿವೃದ್ದಿ 

40.00 
ಪಾಂಡೇಶ್ವರ ದೂಮಪ್ಪ ಕಾಂಪೌಂಡ್ ಬಳಿ ಒಳಚರಂಡಿ ವಿತರಣಾ ಜಾಲ ಅಭಿವೃದ್ಧಿ 40. 00 
ಬೋಳೂರು ಪರಮ ಪ್ರದೇಶದಲ್ಲಿ ಒಳಚರಂಡಿ ವಿತರಣಾ ಜಾಲ ಅಭಿವೃದ್ದಿ 

40. 00 
ಅಶೋಕನಗರ ಸುಂಕದ ಕಟ್ಟೆ ಪ್ರದೇಶದಲ್ಲಿ ಒಳಚರಂಡಿ ವಿತರಣಾ ಜಾಲ ಅಭಿವೃದ್ದಿ 40. 00 
ಪಚ್ಚನಾಡಿ ಕಾರ್ಮಿಕ ಕಾಲೋನಿಯಲ್ಲಿ ಒಳಚರಂಡಿ ವಿತರಣಾ ಜಾಲ ಅಭಿವೃದ್ದಿ 

40.00 
Sub - Total 

200.00 
III ಸಂಚಾರ ವ್ಯವಸ್ಥೆ ಸುಧಾರಣೆ ಕಾಮಗಾರಿಗಳು (Traffic management 
improvement works such as Vehicle Actuated Signal (Solar/UPS ) Integrated 
with surveillance enforcement cameras ) 
ಮಹಾ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿನ ಸಂಚಾರಿ ನಿಯಂತ್ರಣ ವ್ಯವಸ್ಥೆಯನ್ನು | 300 .00 
ಮೇಲ್ದರ್ಜೆಗೇರಿಸುವ ಕಾಮಗಾರಿ 
ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ ಸುಗಮ ಸಂಚಾರ ವ್ಯವಸ್ಥೆಗಾಗಿ | 200.00 
ಪಂಪವೆಲ್‌ನಲ್ಲಿ ಬಸ್ ಟರ್ಮಿನಲ್ ನಿರ್ಮಾಣ ಕಾಮಗಾರಿ 
Sub -Total 

500 .00 
IV ಘನತ್ಯಾಜ್ಯ ವಸ್ತು ನಿರ್ವಹಣೆ ಸಂಬಂಧಿತ Land Fill site ಅಭಿವೃದ್ದಿ 
ಕಾಮಗಾರಿಗಳು, ನಗರ ಸ್ವಚ್ಛತೆ ನಿರ್ವಹಣೆ ಸಂಬಂಧಿತ ಯಂತ್ರೋಪಕರಣಗಳು, ಮಳೆ 
ನೀರು ಚರಂಡಿ ಕಾಮಗಾರಿಗಳು , ವಿದ್ಯುತ್ ಬೀದಿ ದೀಪಗಳ ಅಳವಡಿಕೆ ಹಾಗೂ ಇಂಧನ 
ಉಳಿತಾಯ ಕಾಮಗಾರಿಗಳು ಮತ್ತು ಇತರೆ ಮೂಲಭೂತ ಸೌಕರ್ಯ ಅಭಿವೃದ್ದಿ 
ಕಾಮಗಾರಿಗಳು 
ಮಳೆ ನೀರು ಚರಂಡಿ ಕಾಮಗಾರಿಗಳು 
ಮಂಗಳೂರು ಮಹಾನಗರ ಪಾಲಿಕೆ ಎ. ಬಿ. ಶೆಟ್ಟಿ ವೃತ್ತದಿಂದ ಸುಭಾಶ್ ನಗರ | 250. 00 
ಜಂಕ್ಷನ್‌ವರೆಗಿನ ಚೈ .0.00 ಮಿ . ನಿಂದ 1110.00 ಮಿ . ವರೆಗೆ ರಸ್ತೆಗೆ ಮಳೆ ನೀರು 
ಹರಿಯಲು ಮುಚ್ಚು ಚರಂಡಿ ನಿರ್ಮಾಣ 
ಕೆ.ಎಸ್ .ಆರ್. ಟಿ . ಸಿ. ಜಂಕ್ಷನ್ ನಿಂದ ಕುಂಟಿಕಾನ ಜಂಕ್ಷನ್ ವರೆಗಿನ ಚತುಷ್ಪಥ ಕಾಂಕ್ರೀಟ್ | 150.00 
ರಸ್ತೆಯ ಬಲಬದಿಯಲ್ಲಿ ಚೈ . 440.00 ಮೀ .ನಿಂದ 1650 .00ಮಿ . ವರೆಗೆ ಮಳೆ ನೀರು 
ಹರಿಯಲು ಮುಚ್ಚು ಚರಂಡಿ ನಿರ್ಮಾಣ 
ಮಂಗಳೂರು ಮಹಾನಗರ ಪಾಲಿಕೆ ಕೆ. ಎಸ್.ಆರ್. ಟಿ. ಸಿ. ಜಂಕ್ಷನ್‌ನಿಂದ ಕುಂಟಿಕಾನ | 150 .00 
ಜಂಕ್ಷನ್‌ವರೆಗಿನ ಚತುಷ್ಪಥ ಕಾಂಕ್ರೀಟ್ ರಸ್ತೆಯ ಎಡಬದಿಯಲ್ಲಿ ಚೈ , 440 .00 ಮಿ .ನಿಂದ 
1650.00ಮಿ . ವರೆಗೆ ಮಳೆ ನೀರು ಹರಿಯಲು ಮುಚ್ಚು ಚರಂಡಿ ನಿರ್ಮಾಣ 
ಮಂಗಳೂರು ಮಹಾನಗರ ಪಾಲಿಕೆ ಹಂಪನಕಟ್ಟ ರಾವ್ ಎಂಡ್ ವೃತ್ತದಿಂದ ಕ್ಲಾಕ್ | 116 .00 | 
ಟವರ್ ವೃತ್ತದವರೆಗೆ ಜೈ .0.00 ಮಿ . ನಿಂದ 380.00 ಮಿ . ವರೆಗೆ ಮಳೆ ನೀರು 
ಹರಿಯಲು ಮುಚ್ಚು ಚರಂಡಿ ನಿರ್ಮಾಣ 
ಮಂಗಳೂರು ಮಹಾನಗರ ಪಾಲಿಕೆ ಕದ್ರಿ ಶಿವಭಾಗ್ ಜಂಕ್ಷನ್‌ನಿಂದ ಲೋವರ್ | 200. 00 
ಬೆಂದೂ‌ ವೃತ್ತ (ಸೈಂಟ್ ಆಗ್ನೆಸ್) ವರೆಗಿನ ಚತುಷ್ಪಥ ಕಾಂಕ್ರೀಟ್ ರಸ್ತೆಯ 
ಎಡಬದಿಯಲ್ಲಿ ಮಳೆ ನೀರು ಹರಿಯಲು ಮುಚ್ಚು ಚರಂಡಿ ನಿರ್ಮಾಣ 
ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕದ್ರಿ, ಶಿವಭಾಗ್ ಜಂಕ್ಷನ್ ನಿಂದ | 200.00 
ಲೋವರ್‌ ಬೆಂದೂ‌ ವೃತ್ತ (ಸೈಂಟ್ ಆಗ್ನೆಸ್) ವರೆಗಿನ ಚತುಷ್ಪಥ ಕಾಂಕ್ರೀಟ್ ರಸ್ತೆಯ 
ಬಲಬದಿಯಲ್ಲಿ ಮಳೆ ನೀರು ಹರಿಯಲು ಮುಚ್ಚು ಚರಂಡಿ ನಿರ್ಮಾಣ | 


೧೪೦೬ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಮೇ ೫ , ೨೦೧೧ 


ಭಾಗ - ೧ 


12 


ಮಂಗಳೂರು ಮಹಾನಗರ ಪಾಲಿಕೆ ಹಂಪನ ಕಟ್ಟಾ ರೈಲ್ವೇ ಸ್ಟೇಶನ್‌ನಿಂದ ನಂದಿ ಗುಡ್ಡ 100 .00 
ವೃತ್ತದವರೆಗೆ ಜೈ .0.00 ಮಿ . ನಿಂದ 800.00 ಮಿ . ವರೆಗೆ ಬಲಬದಿಯಲ್ಲಿ ಮಳೆ ನೀರು 
ಹರಿಯಲು ಮುಚ್ಚು ಚರಂಡಿ ನಿರ್ಮಾಣ 
ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಹಂಪನಕಟ್ಟಾ ರೈಲ್ವೇ ಸ್ಟೇಶನ್‌ನಿಂದ | 100.00 
ನಂದಿ ಗುಡ್ಡ ವೃತ್ತದವರೆಗೆ ಜೈ , 0.00 ಮಿ .ನಿಂದ 800.00ಮಿ . ವರೆಗೆ ಎಡಬದಿಯಲ್ಲಿ 
ಮಳೆ ನೀರು ಹರಿಯಲು ಮುಚ್ಚು ಚರಂಡಿ ನಿರ್ಮಾಣ 
ಕೋಡಿಯಲ್ ಬೈಲ್ ಎಂ . ಜಿ . ರಸ್ತೆಯ ಮಳೆ ನೀರು ಬೃಹತ್ ಚರಂಡಿ ಅಭಿವೃದ್ದಿ 170 . 00 
ಜಪಿನ ಮೊಗರು ಮಳೆ ನೀರು ಬೃಹತ್ ಚರಂಡಿ ಅಭಿವೃದ್ದಿ 

100. 00 
| ಹೊಯ್ಕೆ ಬಜಾರ್ ಮಳೆ ನೀರು ಬೃಹತ್ ಚರಂಡಿ ಅಭಿವೃದ್ಧಿ 

100 .00 
ಕೂಳೂರು ಮಳೆ ನೀರು ಬೃಹತ್ ಚರಂಡಿ ಅಭಿವೃದ್ದಿ 

100. 00 
ಮಂಗಳೂರು ನಗರದ ಎಲ್ಲಾ ಮಳೆ ನೀರಿನ ಚರಂಡಿಗಳ ಪೂರ್ಣ ಸರ್ವೆ ಮತ್ತು | 30. 00 
ತಾಂತ್ರಿಕ ವರದಿ ತಯಾರಿಸುವುದು 
ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ ಸ್ಮಶಾನ ಅಭಿವೃದ್ದಿ 
ನಂದಿಗುಡ್ಡ ಸ್ಮಶಾನ ಅಭಿವೃದ್ಧಿ 

| 45 . 00 
ಶಕ್ತಿನಗರ ಸ್ಮಶಾನ ಅಭಿವೃದ್ಧಿ 

35 . 00 
ಸುರತ್ಕಲ್ ಸ್ಮಶಾನ ಅಭಿವೃದ್ದಿ 

20. 00 
ಬಿಜೈ ಮಾರುಕಟ್ಟೆ ಅಭಿವೃದ್ಧಿ 

140.00 


| 5 


ಚತುಷ್ಪಥ ಕಾಂಕ್ರೀಟ್ ರಸ್ತೆಗೆ ದಾರಿ ದೀಪ ಅಳವಡಿಕೆ 
ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕುಂಟಿಕಾನ ವೃತ್ತದಿಂದ ಕರ್ನಾಟಕ | 28. 00 
ಬ್ಯಾಂಕ್‌ವರೆಗಿನ ಕಾಂಕ್ರೀಟ್ ರಸ್ತೆ ವಿಭಜಕದಲ್ಲಿ ವಿದ್ಯುತ್ ದೀಪ ಅಳವಡಿಕೆ 
ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಪನ್ನೀರ್‌ ರಸ್ತೆ, ಹಂಪನ ಕಟ್ಟಾ | 11 . 00 
ವೃತ್ತದಿಂದ ಅವೇರಿ ವೃತ್ತದ ವರೆಗಿನ ಕಾಂಕ್ರೀಟ್ ರಸ್ತೆ ವಿಭಜಕದಲ್ಲಿ ವಿದ್ಯುತ್ ದೀಪ 
ಅಳವಡಿಕೆ 
ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಬಲ್ಮಠ ಲೋವೆರ್ ಬೆಂದೂರ್‌ನಿಂದ ಕದ್ರಿ | 29 . 00 
ಶಿವಭಾಗ್ ವೃತ್ತದವರೆಗಿನ ಕಾಂಕ್ರೀಟ್ ರಸ್ತೆ ವಿಭಜಕದಲ್ಲಿ ವಿದ್ಯುತ್ ದೀಪ ಅಳವಡಿಕೆ 
ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಬಂಟ್ಸ್ ಹಾಸ್ಟೆಲ್‌ನಿಂದ ಶಿವಭಾಗ್ | 42 .00 
ವೃತ್ತದ ವರೆಗಿನ ಕಾಂಕ್ರೀಟ್ ರಸ್ತೆ ವಿಭಜಕದಲ್ಲಿ ವಿದ್ಯುತ್ ದೀಪ ಅಳವಡಿಕೆ 
ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕರಾವಳಿ ವೃತ್ತದಿಂದ ಕಂಕನಾಡಿ | 8.00 
ವೃತ್ತದವರೆಗಿನ ಕಾಂಕ್ರೀಟ್ ರಸ್ತೆ ವಿಭಜಕದಲ್ಲಿ ವಿದ್ಯುತ್ ದೀಪ ಅಳವಡಿಕೆ 
ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಮೇರಿ ಹಿಲ್ ವೃತ್ತದಿಂದ ಬೊಂದೇಲ್ | 42.00 
ವೃತ್ತದವರೆಗಿನ ಕಾಂಕ್ರೀಟ್ ರಸ್ತೆ ವಿಭಜಕದಲ್ಲಿ ವಿದ್ಯುತ್ ದೀಪ ಅಳವಡಿಕೆ 
ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಬೊಂದೇಲ್ ವೃತ್ತದಿಂದ ಮರಕಡ | 42.00 
ಜಂಕ್ಷನ್‌ವರೆಗಿನ ಕಾಂಕ್ರೀಟ್ ರಸ್ತೆ ವಿಭಜಕದಲ್ಲಿ ವಿದ್ಯುತ್ ದೀಪ ಅಳವಡಿಕೆ | 
ಇಂಧನ ಉಳಿತಾಯ ಕಾಮಗಾರಿಗಳು 
ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಇಂಧನ ಉಳಿತಾಯ ವ್ಯವಸ್ಥೆ ( Pilot | 100 .00 
Project)) 
Sub - Total 

2308.00 
V ಉದ್ಯಾನವನಗಳ ನಿರ್ಮಾಣ/ ಅಭಿವೃದ್ಧಿ ಮತ್ತು ನಗರ ಅರಣೀಕರಣ 
ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ ಉದ್ಯಾನವನಗಳ ಅಭಿವೃದ್ದಿ 
ಬೋಂದೇಲ್ ವಸತಿ ಗೃಹದ ಬಡಾವಣೆಯಲ್ಲಿ ಪಾರ್ಕ್ ಅಭಿವೃದ್ದಿ 

20. 00 
ನೇತ್ರಾವತಿ ನಗರ ಪಾರ್ಕ್ ಅಭಿವೃದ್ದಿ 

20 . 00 
ಅಬ್ಬಕ್ಕ ನಗರ ವಸತಿ ಪಾರ್ಕ್ ಅಭಿವೃದ್ದಿ 

20 . 00 
ಡಿ ) | ಡಾ || ಶಿವರಾಮ ಕಾರಂತ್ ನಗರ ಬಡಾವಣೆ ಪಾರ್ಕ್ ಅಭಿವೃದ್ಧಿ 

20. 00 
ಕಾರ್ನಾಡ್ ಸದಾಶಿವ ರಾವ್ ನಗರ ಪಾರ್ಕ್ ಅಭಿವೃದ್ದಿ 

20. 00 
ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಗುಜ್ಜರ ಕೆರೆ 

160 . 00 
ಉದ್ಯಾನ ಅಭಿವೃದ್ಧಿ 
Sub - Total 

260 .00 
Grand- Total 

10000 .00 
ಈ ಅನುಮೋದನೆಯನ್ನು ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ನೀಡಲಾಗಿದೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೫ , ೨೦೧೧ 


೧೪೦೭ 


1) ಈ ಅನುಮೋದನೆಯನ್ನು ಕ್ರಿಯಾ ಯೋಜನೆಯಲ್ಲಿ ಅಳವಡಿಸಿರುವ ಕಾಮಗಾರಿಗಳ ಪಟ್ಟಿಗೆ ಮಾತ್ರ ಎಂದು ಪರಿಗಣಿಸುವುದು . ಈ 
ಅನುಮೋದನೆಯನ್ನು ಕಾಮಗಾರಿಗಳ ಪಟ್ಟಿಗೆ ಅಥವಾ ಯಾವುದೇ ಕಾಮಗಾರಿಗೆ ನೀಡಿರುವ ಆಡಳಿತಾತ್ಮಕ ಅನುಮೋದನೆ ಎಂದು ಪರಿಗಣಿಸುವಂತಿಲ್ಲ . 

_ 2) ಸರ್ಕಾರದ ಆದೇಶ ಸಂಖ್ಯೆ : ನಅಇ 167 ಎಸಿಬಿ 2010, ದಿನಾಂಕ : 13 -08 -2010 ರಲ್ಲಿ ಹೇಳಲಾದ ಸೂಚನೆ/ ಷರತ್ತುಗಳನ್ನು 
ಪಾಲಿಸುವುದು . 

3) ಸರ್ಕಾರದ ಸುತ್ತೋಲೆ ಸಂಖ್ಯೆ : ನಅಇ 167 ಎಸಿಬಿ 2010, ದಿನಾಂಕ : 24 - 08 - 2010ರಲ್ಲಿ ಹೇಳಲಾದ ಇತರೆ ಸೂಚನೆಗಳನ್ನು 
ಪಾಲಿಸತಕ್ಕದ್ದು. 

4) ಕರ್ನಾಟಕ ಪೌರ ನಿಗಮಗಳ ನಿಯಮಗಳು , 1977ರಲ್ಲಿ ನೀಡಲಾಗಿರುವ ಸೂಚನೆಗಳಂತೆ ಪ್ರತಿ ಕಾಮಗಾರಿಯ ಅಂದಾಜು ಪಟ್ಟಿಯನ್ನು 
ತಯಾರಿಸಿ ಅದಕ್ಕೆ ಸಕ್ಷಮ ಪ್ರಾಧಿಕಾರದಿಂದ ಆಡಳಿತಾತ್ಮಕ ಅನುಮೋದನೆಯನ್ನು ಟೆಂಡರ್ / ಇ ಪ್ರೊಕ್ಯೂರ್‌ಮೆಂಟ್ ಪ್ರಕ್ರಿಯೆ ಪ್ರಾರಂಭಿಸುವ ಮೊದಲು 
ಕಡ್ಡಾಯವಾಗಿ ಪಡೆದುಕೊಳ್ಳತಕ್ಕದ್ದು. 

5) ನಿಯಮಾನುಸಾರ ರೂ . 2.00 ಕೋಟಿ ಮೊತ್ತಕ್ಕೆ ಮೀರಿದ ಕಾಮಗಾರಿಗಳ ಅಂದಾಜು ಪಟ್ಟಿಗೆ ಸರ್ಕಾರದ ಹಂತದಲ್ಲಿ ಕಡ್ಡಾಯವಾಗಿ 
ಆಡಳಿತಾತ್ಮಕ ಅನುಮೋದನೆ ಪಡೆದುಕೊಳ್ಳತಕ್ಕದ್ದು. 

6) ಕಾಮಗಾರಿಗಳ ಪಟ್ಟಿಯ ಕ್ರಮಸಂಖ್ಯೆ -12 ರಲ್ಲಿನ ಕಾಮಗಾರಿಯ ಅಂದಾಜು ಮೊತ್ತ ರೂ . 5 .00 ಕೋಟಿಗೆ ಮೀರಿರುವುದರಿಂದ ಕರ್ನಾಟಕ 
ಸರ್ಕಾರಿ ( ವ್ಯವಹಾರ ನಿರ್ವಹಣೆ) ನಿಯಮಗಳು 1977ರನ್ವಯ ಅಂತಹ ಕಾಮಗಾರಿಗಳಿಗೆ ಸಚಿವ ಸಂಪುಟದ ಅನುಮೋದನೆ ಪಡೆಯಬೇಕಾಗಿದ್ದು , ಸದರಿ 
ಕಾಮಗಾರಿಯ ಅಂದಾಜು ಮೊತ್ತಕ್ಕೆ ಆಡಳಿತಾತ್ಮಕ ಅನುಮೋದನೆ ಪಡೆಯಲು ಅಂದಾಜು ಪಟ್ಟಿಯೊಂದಿಗೆ ( ಡಿ. ಪಿ. ಆರ್ ) ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ 
ಸಲ್ಲಿಸತಕ್ಕದ್ದು. 

7) ಕಾಮಗಾರಿಯ ಗುಣಾತ್ಮಕ ಮಟ್ಟವನ್ನು ಕಾಪಾಡಿಕೊಳ್ಳಲು 3 " party Consultant ಮೂಲಕ ದೃಢೀಕರಿಸಿಕೊಳ್ಳತಕ್ಕದ್ದು. 

8) ಅನುಮೋದಿತ ಕ್ರಿಯಾ ಯೋಜನೆಯ ಕಾಮಗಾರಿಗಳ ಪಟ್ಟಿಯಲ್ಲಿನ ಯಾವುದೇ ಕಾಮಗಾರಿಗಳ ಸ್ವರೂಪ ಬದಲಾವಣೆ ಅಂದಾಜು ಮೊತ್ತ 
ಪರಿಷ್ಕರಣೆ ಮಾಡತಕ್ಕದ್ದಲ್ಲ. 

9) ಕ್ರಿಯಾ ಯೋಜನೆಯಲ್ಲಿನ ಕಾಮಗಾರಿಗಳ ಅನುಷ್ಠಾನದ ಪ್ರಗತಿಯ ವರದಿಯನ್ನು ಕಾಲ ಕಾಲಕ್ಕೆ ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು . 

10) ಈ ಅನುದಾನದ ಅಡಿ ಕಾಮಗಾರಿಗಳನ್ನು ನಿರ್ವಹಿಸುವ ಸಲುವಾಗಿ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ 
ಅಧಿನಿಯಮ 1999 ಮತ್ತು ಅದರಡಿ ರಚಿಸಿರುವ ನಿಯಮಗಳು ಮತ್ತು ಹೊರಡಿಸಲಾದ ಸೂಚನೆಗಳಲ್ಲಿನ ಎಲ್ಲಾ ಅಂಶಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ 
ಟೆಂಡರ್ ಪ್ರಕ್ರಿಯೆ ನಡೆಸುವುದು. 

11 ) 2ನೇ ಹಂತದ ರೂ . 100 ಕೋಟಿ ಅನುದಾನವನ್ನು ಪಾಲಿಕೆಯ 2011 - 12ರಿಂದ 2013 -14ರ 3 ವರ್ಷಗಳಿಗೆ ನಿಗದಿಪಡಿಸಿಕೊಂಡು 
ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವುದು. ಮೊದಲನೇ ವರ್ಷದಲ್ಲಿ ರೂ . 30 ರಿಂದ 35 ಕೋಟಿ ಅನುದಾನದ ಮೊತ್ತದ ಕಾಮಗಾರಿಗಳಿಗೆ ಟೆಂಡರ್ 
ಆಹ್ವಾನಿಸುವುದು. 

12) 2011 -12 ನೇ ಸಾಲಿಗೆ ವಾಸ್ತವವಾಗಿ ಅಗತ್ಯವಾಗಿ ಬೇಕಾಗಿರುವ ಅನುದಾನವನ್ನು ಕಾಮಗಾರಿಗಳನ್ನು ಗುತ್ತಿಗೆದಾರರಿಗೆ ವಹಿಸಿಕೊಟ್ಟು 
ಕಾಮಗಾರಿ ಪ್ರಾರಂಭಿಸಿದ ನಂತರದ ಹಂತದಲ್ಲಿ ಅನುದಾನ ಬಿಡುಗಡೆ ಮಾಡಲು ಪರಿಗಣಿಸಲಾಗುವುದು. 
3) ಈ ಆದೇಶವನ್ನು ಆರ್ಥಿಕ ಇಲಾಖೆಯು ತನ್ನ ಅನಧಿಕೃತ ಟಿಪ್ಪಣಿ ಸಂಖ್ಯೆ : ಆಇ 43 ವೆಚ್ಚ - 9 - 2011, ದಿನಾಂಕ : 9 - 2 -2011 ರಲ್ಲಿ 
ನೀಡಿರುವ ಸಹಮತಿಯ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ಆರ್ . ಮಹೇಶ್ಕುಮಾರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್. 637 

ನಗರಾಭಿವೃದ್ಧಿ ಇಲಾಖೆ. 

( ಮಹಾನಗರಪಾಲಿಕೆ - 2 ) 
INFORMATION TECHNOLOGY, BIOTECHNOLOGY AND SCIENCE AND TECHNOLOGY SECRETARIAT 

Corrigendum 
No. ITD 01 MDA 2010 (P ) Bangalore , Dated : 02- 03 - 2011 


In the subject portion of the Government No : ITD 01 MDA 2010 (P ) dated : 19 -02 -2011, the word " BT Fishing " shall be read as " BT 
Finishing” . 


By Order and in the name of the Governor of Karnataka 

K . Borlingaiah 

Under Secretary to Government (1/c ), 
PR 638 

Department of Information Technology , 

Biotechnology and Science & Technology . 

ಕಂದಾಯ ಸಚಿವಾಲಯ 
ವಿಷಯ : ಆಸರೆ ಯೋಜನೆಯಡಿಯಲ್ಲಿ ಮನೆ ನಿರ್ಮಾಣಕ್ಕಾಗಿ ವಿದ್ಯುಚ್ಛಕ್ತಿ ವ್ಯತ್ಯಯ ಉಂಟಾದ ಗ್ರಾಮಗಳಲ್ಲಿ ಡೀಸೆಲ್ 

ಜನರೇಟರನ್ನು ಬಾಡಿಗೆ ಆಧಾರದ ಮೇಲೆ ಪಡೆಯುವ ಬಗ್ಗೆ. 
ಓದಲಾಗಿದೆ : 1) ಧಾರವಾಡ ಜಿಲ್ಲಾಧಿಕಾರಿಗಳ ಪತ್ರ ಸಂ : ಸಿಎಎಲ್ /ಸಿಆರ್ /2009 - 10, ದಿನಾಂಕ : 00 - 10 - 2010. 

2) ಗದಗ್ ಜಿಲ್ಲಾಧಿಕಾರಿಗಳ ಪತ್ರ ಸಂ : ಪುನರ್ವಸತಿ ವಹಿ / ವಹಿ /2010 - 11, ದಿನಾಂಕ : 18 - 00 - 11 - 2010. 
ಪ್ರಸ್ತಾವನೆ : 

ಮೇಲೆ ಓದಲಾದ ಧಾರವಾಡ ಮತ್ತು ಗದಗ್ ಜಿಲ್ಲಾಧಿಕಾರಿಗಳ ಪತ್ರದಲ್ಲಿ ಆಸರೆ ಯೋಜನೆಯಡಿಯಲ್ಲಿ ಮನೆ ನಿರ್ಮಾಣಕ್ಕಾಗಿ ವಿದ್ಯುಚ್ಛಕ್ತಿ 
ವ್ಯತ್ಯಯ ಉಂಟಾದ ಗ್ರಾಮಗಳಲ್ಲಿ ಡೀಸೆಲ್ ಜನರೇಟರನ್ನು ಬಾಡಿಗೆ ಆಧಾರದ ಮೇಲೆ ಪಡೆಯಲಾಗಿರುತ್ತದೆ. ಈ ಡೀಸೆಲ್ ಜನರೇಟರ್‌ನಿಂದ ವಿದ್ಯುಚ್ಛಕ್ತಿ 


೧೪೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೫ , ೨೦೧೧ 


ಭಾಗ - ೧ 


ಪಡೆದು ಮನೆ ನಿರ್ಮಾಣಕ್ಕೆ ನೀರನ್ನು ಒದಗಿಸಲಾಗಿರುತ್ತದೆ . ಆದುದರಿಂದ, ಈ ಡೀಸೆಲ್ ಜನರೇಟರ್‌ನ ಬಾಡಿಗೆಯ ಹಣ ಮತ್ತು ವಾಟರ್ ಟ್ಯಾಂಕರ್ ಬಾಬು 
ಧಾರವಾಡ ಜಿಲ್ಲಾಧಿಕಾರಿಗಳು ರೂ . 10, 20,455.35 ಮತ್ತು ಗದಗ್ ಜಿಲ್ಲಾಧಿಕಾರಿಗಳು - ರೂ . 7,68,604 .57 ಗಳನ್ನು ಬಿಡುಗಡೆ ಮಾಡುವಂತೆ 
ಕೋರಿರುತ್ತಾರೆ. ಈ ಹಿನ್ನೆಲೆಯಲ್ಲಿ, ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಆರ್‌ಡಿ 400 ಟಿಎನ್ಆರ್ 2010, ಬೆಂಗಳೂರು, ದಿನಾಂಕ : 1ನೇ ಮಾರ್ಚಿ 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಆಸರೆ ಯೋಜನೆಯಡಿಯಲ್ಲಿ ಮನೆಗಳ ನಿರ್ಮಾಣಕ್ಕಾಗಿ ಡೀಸೆಲ್ ಜನರೇಟರನ್ನು 
ಬಾಡಿಗೆ ಆಧಾರದ ಮೇಲೆ ಪಡೆದ ಬಾಲ್ಕು ಮತ್ತು ವಾಟರ್ ಟ್ಯಾಂಕರ್ ಬಾಬನ್ನು ಧಾರವಾಡ ಮತ್ತು ಗದಗ ಜಿಲ್ಲಾಧಿಕಾರಿಗಳಿಗೆ ಕೆಳಕಂಡಂತೆ ಬಿಡುಗಡೆ 
ಮಾಡಲಾಗಿದೆ. 
ಧಾರವಾಡ ಜಿಲ್ಲಾಧಿಕಾರಿಗಳು 

ರೂ . 10 ,20,455 - 00 
2 ) [ ಗದಗ್ ಜಿಲ್ಲಾಧಿಕಾರಿಗಳು 

ರೂ . 7 , 68 , 605 - 00 

ರೂ . 17 , 89 ,060 - 00 
(ರೂಪಾಯಿ ಹದಿನೇಳು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಅರವತ್ತು ಮಾತ್ರ). 
ಈ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ 8235 - 00 - 101 - 0 - 02 Public Contributions to the Calamity Relief ಅಡಿಯಲ್ಲಿ ಭರಿಸತಕ್ಕದ್ದು. 

ಮೇಲಿನಂತೆ ಬಿಡುಗಡೆ ಮಾಡಿರುವ ಮೊತ್ತವನ್ನು ಜಿಲ್ಲಾಧಿಕಾರಿಗಳು ಸದರಿ ಲೆಕ್ಕ ಶೀರ್ಷಿಕೆ ಅಡಿಯಲ್ಲಿ ಡ್ರಾ ಮಾಡಲು ಪೇಯೀಸ್ ರಸೀದಿ 
( ಸಿಟಿಎಸ್ - 8) ಬಿಲ್ಲು ತಯಾರಿಸಿ, ಮೇಲು ಸಹಿ ಮಾಡಿ ಖಜಾನೆಗೆ ಸಲ್ಲಿಸಲು ಸೂಚಿಸಿದೆ. 

ಈಗ ಬಿಡುಗಡೆ ಮಾಡುತ್ತಿರುವ ಅನುದಾನಕ್ಕೆ ಹಣ ಬಳಕೆ ಪತ್ರವನ್ನು ವೆಚ್ಚದ ವಿವರಗಳೊಂದಿಗೆ ಸಲ್ಲಿಸುವುದು. ಹಾಗೂ ಭೌತಿಕ ಹಾಗೂ 
ಆರ್ಥಿಕ ಪ್ರಗತಿಯ ವಿವರಗಳನ್ನು ಸಹ ಸಲ್ಲಿಸುವುದು, 
ಈ ಮೊತ್ತವನ್ನು ಯಾವ ಉದ್ದೇಶಕ್ಕಾಗಿ ಬಿಡುಗಡೆ ಮಾಡಲಾಗಿದೆಯೋ ಅದೇ ಉದ್ದೇಶಕ್ಕೆ ಉಪಯೋಗಿಸತಕ್ಕದ್ದು . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ . ಗಂಗಾಧರ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 639 

ಕಂದಾಯ ಇಲಾಖೆ ( ವಿ . ನಿ & ಸೇವೆಗಳು - 2) 


ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ವಿಷಯ : ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಉತ್ತರ ಕನ್ನಡ ಜಿಲ್ಲೆಗಳನ್ನೊಳಗೊಂಡಂತೆ ಸಹ್ಯಾದ್ರಿ ಪಾರಂಪರಿಕ ಅಭಿವೃದ್ಧಿಗಾಗಿ 

ಶಿವಮೊಗ್ಗದಲ್ಲಿ “ಸಹ್ಯಾದ್ರಿ ಪಾರಂಪರಿಕ ಅಭಿವೃದ್ಧಿ ಪ್ರಾಧಿಕಾರ ” ಸ್ಥಾಪನೆಗಾಗಿ ಅನುದಾನ ಬಿಡುಗಡೆ ಕುರಿತು. 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ ಕಸಂವಾಪ್ರ 145 ಕೆಎಂಯು 2009 ದಿನಾಂಕ : 28 - 10 - 2010 

2 ) ಆಯುಕ್ತರು, ಪ್ರಾಚ್ಯವಸ್ತು ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆ ರವರ ದಿನಾಂಕ 14 - 02 - 2011 ರಂದು 

ಕೊನೆಗೊಂಡ ಪತ್ರ ಸಂಖ್ಯೆ : ಆಪ್ರಾಸಂಪ/ ಸ. ಪ. ಅ . ಪ್ರಾ / 2010 - 11. 
ಪ್ರಸ್ತಾವನೆ : 

2010 -11ನೇ ಸಾಲಿನ ಆಯವ್ಯಯ ಭಾಷಣದಲ್ಲಿ ಮಾನ್ಯ ಮುಖ್ಯ ಮಂತ್ರಿಗಳು ಶಿವಮೊಗ್ಗ, ಉತ್ತರ ಕನ್ನಡ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳ 
ಪಾರಂಪರಿಕ ಕ್ಷೇತ್ರಗಳ ಅಭಿವೃದ್ಧಿಗಾಗಿ ಶಿವಮೊಗ್ಗದಲ್ಲಿ ಸಹ್ಯಾದ್ರಿ ಪಾರಂಪರಿಕ ಅಭಿವೃದ್ಧಿ ಪ್ರಾಧಿಕಾರವನ್ನು ಸ್ಥಾಪಿಸುವ ಸಲುವಾಗಿ ರೂ . 20. 00 ಕೋಟಿ 
ಬಿಡುಗಡೆ ಮಾಡುವುದಾಗಿ ಘೋಷಿಸಿರುತ್ತಾರೆ. ಆ ಮೇರೆಗೆ “ಸಹ್ಯಾದ್ರಿ ಪಾರಂಪರಿಕ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪನೆಗಾಗಿ ಮೇಲೆ (1) ರಲ್ಲಿ ಓದಲಾದ ಸರ್ಕಾರಿ 
ಆದೇಶದಲ್ಲಿ ಆಡಳಿತಾತ್ಮಕ ಮಂಜೂರಾತಿ ನೀಡಿ ಕಾರ್ಯಕಾರಿ ಆದೇಶವನ್ನು ಹೊರಡಿಸಲಾಗಿದೆ ಹಾಗೂ 2010 - 11ನೇ ಸಾಲಿನ ಆಯವ್ಯಯದಲ್ಲಿ ಪ್ರಾಧಿಕಾರದ 
ರಚನೆಗಾಗಿ ರೂ . 10 .00 ಕೋಟಿ ಅನುದಾನ ಒದಗಿಸಲಾಗಿದೆ. 

ಶಿವಮೊಗ್ಗದಲ್ಲಿ ಸಹ್ಯಾದ್ರಿ ಪಾರಂಪರಿಕ ಅಭಿವೃದ್ಧಿ ಪ್ರಾಧಿಕಾರ ರಚನೆಗಾಗಿ ರೂ . 20.00 ಕೋಟಿ ಅಂದಾಜು ವೆಚ್ಚದ ಕಾಮಗಾರಿಗಳ ಕ್ರಿಯಾ 
ಯೋಜನೆಯನ್ನು ಸಲ್ಲಿಸಿ ಅನುಮೋದನೆ ನೀಡುವಂತೆ ಮೇಲೆ ಓದಲಾದ ( 2) ರ ಪತ್ರದಲ್ಲಿ ಆಯುಕ್ತರು, ಪ್ರಾಚ್ಯವಸ್ತು ಸಂಗ್ರಹಾಲಯ ಮತ್ತು ಪರಂಪರೆ 
ಇಲಾಖೆ ರವರು ಕೋರಿರುತ್ತಾರೆ. 

ಈ ಬಗ್ಗೆ ಪರಿಶೀಲಿಸಿ, ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಕಸಂವಾಪ್ತ 145 ಕೆಎಂಯು 2009 ಬೆಂಗಳೂರು, ದಿನಾಂಕ : 4ನೇ ಮಾರ್ಚಿ 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ ಸಹ್ಯಾದ್ರಿ ಪಾರಂಪರಿಕ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪನೆಗಾಗಿ 2010 -11ನೇ 
ಸಾಲಿನ ಆಯವ್ಯಯದಲ್ಲಿ ಒದಗಿಸಿರುವ ರೂ . 1000 .00 ಲಕ್ಷಗಳನ್ನು ಆಯುಕ್ತರು, ಪ್ರಾಚ್ಯ ವಸ್ತು ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆ ಇವರಿಗೆ ಈ 
ಕೆಳಕಂಡ ಲೆಕ್ಕಶೀರ್ಷಿಕೆಯಡಿ ಬಿಡುಗಡೆ ಮಾಡಿದೆ : 
ಕ್ರ . ಸಂ . ಲೆಕ್ಕ ಶೀರ್ಷಿಕೆ 

ಉದ್ದೇಶ 

ಮೊತ್ತ 
2205 - 00 - 102 - 078 - 059 ( ಯೋಜನೆ ) | ಪ್ರಾಧಿಕಾರದ ವೆಚ್ಚಕ್ಕಾಗಿ 

100 .00 ಲಕ್ಷ 
4202 - 04 - 800 - 1 - 09 - 386 ( ಯೋಜನೆ) ಅನುಬಂಧದಲ್ಲಿ ನಮೂದಿಸಿರುವ ಕಾಮಗಾರಿಗಳ | ೨00.00 ಲಕ್ಷ 

ನಿರ್ವಹಣೆಗಾಗಿ ( ಮೊದಲನೇ ಕಂತು) 
ಒಟ್ಟು 

1000 .00 ಲಕ್ಷ 
ಕಾಮಗಾರಿಗಳನ್ನು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಕಾಯ್ದೆ 1999 ಹಾಗೂ ಅದರ ನಿಯಮಗಳು 2000 ರನ್ವಯ 
ಕೈಗೊಳ್ಳತಕ್ಕದ್ದು. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೫, ೨೦೧೧ 


೧೪೦೯ 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಆಇ 558, ವೆಚ್ಚ - 7 /2016 , ದಿನಾಂಕ : 06 - 09 - 2010 ಹಾಗೂ ಯೋಜನಾ 
ಇಲಾಖೆಯ ಟಿಪ್ಪಣಿ ಸಂಖ್ಯೆ ಯೋಇ 85 ಜಶ 2010 , ದಿನಾಂಕ : 20 - 01 - 2011 ರಲ್ಲಿ ನೀಡಿರುವ ಸಹಮತ ಮೇರೆಗೆ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ .ಕೆ. ಭರರಾಜಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 

( ಆಡಳಿತ ಕನ್ನಡ) ( ಪ್ರ) 


ಸರ್ಕಾರದ ಆದೇಶ ಸಂಖ್ಯೆ ಕಸಂವಾಪ್ರ 145 ಕೆಎಂಯು 2009, ದಿನಾಂಕ : 04 - 03 - 2011 ಕ್ಕೆ ಅನುಬಂಧ ಸಹ್ಯಾದ್ರಿ ಪರಂಪರೆ ಅಭಿವೃದ್ಧಿ ಯೋಜನೆಯಡಿ 

ಕೈಗೊಳ್ಳಲು ಉದ್ದೇಶಿಸಿರುವ ಕಾಮಗಾರಿಗಳ ವಿವರ 
ಕ್ರ. ಸಂ . ವಿವರ 

ಮೊತ್ತ 

( ರೂ ಲಕ್ಷಗಳಲ್ಲಿ) . 
ಪಾರಂಪರಿಕ ದೇವಾಲಯಗಳ ಸಂರಕ್ಷಣೆ ( ಜಿಲ್ಲೆಗೆ ಎಂಟರಂತೆ) 
ಶಿವಮೊಗ್ಗ ಜಿಲ್ಲೆ 

200. 00 
ಉತ್ತರ ಕನ್ನಡ ಜಿಲ್ಲೆ 

200 . 00 
ಚಿಕ್ಕಮಗಳೂರು ಜಿಲ್ಲೆ 

200. 00 
ಸಹ್ಯಾದ್ರಿ ಪರ್ವತ ಶ್ರೇಣಿಗಳಲ್ಲಿರುವ ಕೋಟೆಗಳ ಸಂರಕ್ಷಣೆ ( ಜಿಲ್ಲೆಗೊಂದರಂತೆ) 

300 .00 
ಶರಣರ ಕ್ಷೇತ್ರಗಳ ಅಭಿವೃದ್ಧಿ 

150 . 00 
- ಅಲ್ಲಮ ಪ್ರಭು, ಅಕ್ಕಮಹಾದೇವಿ, ಅಕ್ಕನಾಗಮ್ಮನವರ ಕ್ಷೇತ್ರಗಳು 
ಜಲಾಶಯಗಳು , ಜೋಗಜಲಪಾತ , ದೇವಾಲಯಗಳ ಮುಂಭಾಗದಲ್ಲಿ ಉದ್ಯಾನವನ, ಪ್ರವಾಸೀ 

200. 00 
ಸೌಕರ್ಯಗಳ ಅಭಿವೃದ್ಧಿ 
ಕುವೆಂಪು ವಿಶ್ವವಿದ್ಯಾಲಯ , ಶಿವಮೊಗ್ಗ 

200 
ಸ್ಥಳೀಯ ಸಂಸ್ಕೃತಿಗಳ ಅಧ್ಯಯನ ಸಂಸ್ಥೆಗೆ ಸಹ್ಯಾದ್ರಿ ಸ್ಥಳೀಯ ಪಾರಂಪರಿಕ ಸಂಸ್ಕೃತಿಗಳ ಅಧ್ಯಯನಕ್ಕೆ 
ಸೌಕರ್ಯ 
ಕೃಷಿ ವಿಶ್ವವಿದ್ಯಾಲಯ , ಶಿವಮೊಗ್ಗ 

100 . 00 
ಸಹ್ಯಾದ್ರಿ ಪಾರಂಪರಿಕ ಕೃಷಿ ಪದ್ಧತಿಯ ಅಧ್ಯಯನಕ್ಕೆ ಸೌಕರ್ಯ 
ಕುವೆಂಪು ವಿಶ್ವವಿದ್ಯಾಲಯ , ಶಿವಮೊಗ್ಗ 

100 . 00 
ಸಂಸ್ಕೃತಿ ಮತ್ತು ಪ್ರಾಚ್ಯವಸ್ತು ಮ್ಯೂಸಿಯಂ ವಿಸ್ತರಣೆ ಮತ್ತು ಅಭಿವೃದ್ದಿ 
ಹೆಗ್ಗೋಡು, ನೀನಾಸಂ ಅಭಿವೃದ್ಧಿ 

200. 00 
ಅಧ್ಯಯನ ವರದಿಗಳು ಮತ್ತು ಪ್ರಕಟಣೆ 

50. 00 
ಸಹ್ಯಾದಿ ಪರಂಪರೆ ಅಭಿವೃದ್ಧಿ ಪ್ರಾಧಿಕಾರ ಕಟ್ಟಡ, ಸಿಬ್ಬಂದಿ ವೇತನ 

100. 00 
ಒಟ್ಟು 

2000 . 00 


Yo ) 


ಎಂ .ಕೆ. ಭರರಾಜಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 

( ಆಡಳಿತ ಕನ್ನಡ) ( ಪ್ರ ) 


ಪಿ . ಅರ್. 640 


ಮೂಲಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 
ವಿಷಯ : ಕರ್ನಾಟಕ ರಾಜ್ಯ ಕೈಗಾರಿಕಾ ಬಂಡವಾಳ ಮತ್ತು ಅಭಿವೃದ್ಧಿ ನಿಗಮ ನಿಯಮಿತದಲ್ಲಿನ ಬೆಂಗಳೂರು ಅಂತರರಾಷ್ಟ್ರೀಯ 

ವಿಮಾನ ನಿಲ್ದಾಣ ಯೋಜನೆ ಕೋಶದ ಕಾರ್ಯನಿರ್ವಹಣೆಗಾಗಿ ಹಣ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ಮೂಅಇ 7 ರಾಅವಿ 2002 , ದಿನಾಂಕ 22 - 4 - 2002. 

2. ಸರ್ಕಾರಿ ಆದೇಶ ಸಂಖ್ಯೆ : ಮೂಅಇ 7 ರಾMವಿ 2002, ದಿನಾಂಕ 25 - 11 - 2002 . 
3 . ಸರ್ಕಾರಿ ಆದೇಶ ಸಂಖ್ಯೆ : ಮೂಅಇ 7 ರಾಅವಿ 2002 , ದಿನಾಂಕ 20 - 2 - 2003. 
4. ಸರ್ಕಾರಿ ಆದೇಶ ಸಂಖ್ಯೆ : ಮೂಅಇ 18 ರಾಅವಿ 2003 , ದಿನಾಂಕ 28 -5 - 2003. 
5. ಸರ್ಕಾರಿ ಆದೇಶ ಸಂಖ್ಯೆ : ಮೂಅಇ 147 ಮೂಇಎ 2005 , ದಿನಾಂಕ 18 - 4 - 2006. 
6. ಸರ್ಕಾರಿ ಆದೇಶ ಸಂಖ್ಯೆ : ಮೂಅಇ 18 ರಾಅವಿ 2003 , ದಿನಾಂಕ 09 - 01 - 2007 . 


೧೪೧೦ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಮೇ ೫ , ೨೦೧೧ 


ಭಾಗ - ೧ 


7. ಸರ್ಕಾರಿ ಆದೇಶ ಸಂಖ್ಯೆ : ಮೂಅಇ 169 ರಾಅವಿ 2008, ದಿನಾಂಕ 18 -12 - 2008. 
8. ಉಪ ಪ್ರಧಾನ ವ್ಯವಸ್ಥಾಪಕರು, ಕೆ.ಎಸ್. ಐ.ಐ . ಡಿ. ಸಿ, ಇವರ ಪತ್ರ ಸಂ . DGM (IPD ) 1839/2009 -10 , ದಿನಾಂಕ 

22 -10 - 2009 . 
9. ಡೆಪ್ಯುಟಿ ಜನರಲ್ ಮ್ಯಾನೇಜರ್, ಕೆ.ಎಸ್.ಐ .ಐ . ಡಿ.ಸಿ. ಇವರ ಪತ್ರ ಸಂ . DGM (IPD -1)/2754/2010 -11, ದಿನಾಂಕ 

19 - 02 - 2011. 
ಪ್ರಸ್ತಾವನೆ : 

ಬೆಂಗಳೂರು ಅಂತರರಾಷ್ಟ್ರೀಯ ವಿಮಾನ ನಿಲ್ದಾಣ ಯೋಜನೆ ಜಾರಿಗೆ ಸಂಬಂಧಿಸಿದ ವಿಷಯಗಳನ್ನು ನಿರ್ವಹಿಸಲು ಮೇಲೆ ಕ್ರಮ ಸಂ . (1) ರ 
ದಿನಾಂಕ 22 - 4 - 2002ರ ಆದೇಶದನ್ವಯ ಯೋಜನೆಯ ನೋಡಲ್ ಏಜೆನ್ಸಿಯಾದ ಕೆ.ಎಸ್. ಐ.ಐ . ಡಿ.ಸಿ. ಯಲ್ಲಿ ಬಿ. ಐ. ಎ. ಪಿ . ಕೋಶವನ್ನು ಸೃಜಿಸಲಾಯಿತು. 

2. ಉಲ್ಲೇಖ (5) ರಲ್ಲಿನ ಆದೇಶದಲ್ಲಿ 2006 - 07ನೇ ಸಾಲಿನ ಆರ್ಥಿಕ ವರ್ಷದಲ್ಲಿ ಈ ಯೋಜನೆಯನ್ನು ಮುಂದುವರೆದ ಯೋಜನೆಯೆಂದು 
ಪರಿಗಣಿಸಿ ಮಂಜೂರಾತಿಯನ್ನು ನೀಡಲಾಗಿದೆ. 

3. ಸದರಿ ಕೋಶದ ಕಾರ್ಯನಿರ್ವಹಣೆಗಾಗಿ ಸರ್ಕಾರವು ಕಾಲಕಾಲಕ್ಕೆ ಮೇಲೆ ಹೇಳಿದ (2) ರಿಂದ 4 ಮತ್ತು (6), (7) ರಲ್ಲಿರುವ 
ಆದೇಶಗಳಲ್ಲಿ ಹಣವನ್ನು ಬಿಡುಗಡೆ ಮಾಡಿದೆ. 

4 . ಕೆ.ಎಸ್. ಐ . ಐ . ಡಿ. ಸಿ. ಯು ಉಲ್ಲೇಖ ( 8) ರಲ್ಲಿನ ತನ್ನ ಪತ್ರದಲ್ಲಿ ಬಿ .ಐ . ಎ . ಪಿ . ಕೋಶದ ವೆಚ್ಚವನ್ನು ಭರಿಸಲು ರೂ . 25.00 ಲಕ್ಷಗಳನ್ನು 
ಬಿಡುಗಡೆ ಮಾಡುವಂತೆ ಕೋರಿರುತ್ತದೆ. ಈ ಪ್ರಸ್ತಾವನೆಯನ್ನು ಪರಿಗಣಿಸಿ ಸರ್ಕಾರವು ಈ ಕೆಳಗಿನಂತೆ ಆದೇಶಿಸಿದೆ. 

5. ಕೆ.ಎಸ್. ಐ . ಐ. ಡಿ.ಸಿ. ಯು ಉಲ್ಲೇಖ (9 ) ರಲ್ಲಿನ ಪತ್ರದಲ್ಲಿ ಬಿ.ಐ . ಎ. ಪಿ . ಕೋಶದ ವೆಚ್ಚವನ್ನು ಭರಿಸಲು ರೂ . 25 .00 ಲಕ್ಷಗಳನ್ನು ಬಿಡುಗಡೆ 
ಮಾಡುವಂತೆ ಕೋರಿರುತ್ತಾರೆ. ಈ ಕೋಶದ ನಿರ್ವಹಣೆಗಾಗಿ 2002 - 03ನೇ ಸಾಲಿನಿಂದ (ಸ್ಥಾಪನಾ ವೆಚ್ಚ ಹೊರತುಪಡಿಸಿ) ರೂ .193.89 ಲಕ್ಷಗಳನ್ನು 
ಖರ್ಚು ಮಾಡಲಾಗಿದೆಯೆಂದು, ಸರ್ಕಾರದಿಂದ ರೂ .145.00 ಲಕ್ಷಗಳು ಬಿಡುಗಡೆಯಾಗಿರುವುದಾಗಿಯೂ ರೂ .48.89 ಲಕ್ಷ ಬಿಡುಗಡೆ ಬಾಕಿ ಇರುವುದಾಗಿ 
ತಿಳಿಸಿರುತ್ತಾರೆ. 
6. ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

* ಸರ್ಕಾರಿ ಆದೇಶ ಸಂಖ್ಯೆ: ಮೂಅಇ 124 ರಾಅವಿ 2009 , ಬೆಂಗಳೂರು, ದಿನಾಂಕ : 04 - 03 - 2011 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಕಾರಣಗಳಿಗಾಗಿ ಕೆ.ಎಸ್. ಐ . ಐ. ಡಿ. ಸಿ ಯಲ್ಲಿರುವ ಬಿ. ಐ. ಎ.ಪಿ . ಕೋಶದ ಕಾರ್ಯನಿರ್ವಹಣೆಗಾಗಿ 2010 -11ನೇ 
ಆರ್ಥಿಕ ವರ್ಷದಲ್ಲಿ ರೂ . 25.00 ಲಕ್ಷಗಳನ್ನು ( ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಮಾತ್ರ) ಬಿಡುಗಡೆ ಮಾಡಲು ಸರ್ಕಾರದ ಮಂಜೂರಾತಿಯನ್ನು ನೀಡಿದೆ. 

- 2, ಈ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ 5465 - 01 - 190 - 2 - 03 - ಕೆ. ಎಸ್. ಐ . ಐ . ಡಿ. ಸಿ . - ಬಿ . ಐ . ಎ . ಪಿ. ಕೋಶ- 133 - ಹೂಡಿಕೆಗಳು ಇದರಲ್ಲಿ ಈ 
ಸಾಲಿಗೆ ಒದಗಿಸಿದ ಮೊತ್ತದಿಂದ ಭರಿಸತಕ್ಕದ್ದು. 

3. ಈ ಕೋಶದ ರಚನೆಯ ದಿನಾಂಕದಿಂದ ಈವರೆವಿಗೂ ಮಾಡಿರುವ ವೆಚ್ಚಗಳ ವಿವರಗಳನ್ನು ಸರ್ಕಾರಕ್ಕೆ ಒದಗಿಸುವ ಷರತ್ತಿಗೆ ಒಳಪಟ್ಟು ಈ 
ಹಣವನ್ನು ವ್ಯವಸ್ಥಾಪಕ ನಿರ್ದೇಶಕರು, ಕೆ.ಎಸ್. ಐ.ಐ . ಡಿ. ಸಿ. ಇವರು ಈ ಮೊತ್ತವನ್ನು ಪೇಯೀಸ್ ರಸೀದಿಯ ಮೂಲಕ ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ ಇವರ ಮೇಲು ರುಜುವಿನೊಂದಿಗೆ ರಾಜ್ಯ ಹುಜೂರು ಖಜಾನೆ, ಬೆಂಗಳೂರು ಇಲ್ಲಿ ತೆಗೆಯಲು ಅನುಮತಿಸಿದೆ. 

4 . ಈ ಆದೇಶವನ್ನು ಸರ್ಕಾರ ಆದೇಶ ಸಂ . FD 1 TFP 2008 ದಿನಾಂಕ 16 - 05 - 2008 ರಲ್ಲಿ ಪ್ರಧಾನ ಕಾರ್ಯದರ್ಶಿ /ಕಾರ್ಯದರ್ಶಿಗಳಿಗೆ 
ಪ್ರತ್ಯಾಯೋಜಿತ ಅಧಿಕಾರದನ್ವಯ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಿ. ಎ. ಬಾಬುರವೀಂದ್ರನಾಥ್ ಪಟೇಲ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 665 

ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ 


ಮೂಲಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 
ವಿಷಯ : ಗುಲ್ಬರ್ಗಾ ವಿಮಾನ ನಿಲ್ದಾಣದ ಅಭಿವೃದ್ಧಿಗಾಗಿ ಹಣ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಆದೇಶ ಸಂಖ್ಯೆ : ಮೂಅಇ 24 ರಾಅವಿ 2000, ದಿನಾಂಕ 02 - 01 - 2003. 

2 . ಆದೇಶ ಸಂಖ್ಯೆ : ಮೂಅಇ 24 ರಾಅವಿ 2000, ದಿನಾಂಕ 30 - 06 - 2004, 
3. ಆದೇಶ ಸಂಖ್ಯೆ : ಮೂಅಇ 24 ರಾಅವಿ 2000, ದಿನಾಂಕ 18 - 08 - 2007 . 

ಆದೇಶ ಸಂಖ್ಯೆ : ಮೂಅಇ 14 ರಾಅವಿ 2007, ದಿನಾಂಕ 15 - 11 - 2007 . 
5 . ಆದೇಶ ಸಂಖ್ಯೆ : ಮೂಅಇ 12 ರಾವಿ 2008, ದಿನಾಂಕ 20 - 06 - 2008. 
6. ಗುಲ್ಬರ್ಗಾ ಜಿಲ್ಲಾಧಿಕಾರಿ ಕಛೇರಿ ಪತ್ರ ಸಂ . ಕಂ .ಭೂಸ್ವಾ: 16:2001:2002 /6972 , ದಿನಾಂಕ 28 -06 - 2008. 

ಜಿಲ್ಲಾಧಿಕಾರಿಗಳು , ಗುಲ್ಬರ್ಗಾ ಇವರ ಪತ್ರ ಪತ್ರ ಸಂಖ್ಯೆ : ಕಂ . ಭೂಸ್ವಾ- 429 / 08 - 09 /20450, ದಿನಾಂಕ 

21 - 01 - 2011 ಮತ್ತು ದಿನಾಂಕ 2 - 02 - 2011. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಆದೇಶದಲ್ಲಿ ಗುಲ್ಬರ್ಗಾ ವಿಮಾನ ನಿಲ್ದಾಣದ ಅಭಿವೃದ್ಧಿಗಾಗಿ ಶ್ರೀನಿವಾಸ ಸಾರಡಗಿ ಗ್ರಾಮದಲ್ಲಿ 567 
ಎಕರೆ ಭೂ ಪ್ರದೇಶವನ್ನು ಸ್ವಾಧೀನಪಡಿಸಿಕೊಳ್ಳಲು ಅನುಮೋದನೆ ನೀಡಲಾಗಿದೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೫, ೨೦೧೧ 


ဂဂဂ 


2. ಭೂಸ್ವಾಧೀನಕ್ಕಾಗಿ ಅಗತ್ಯವಾದ ಮೊತ್ತ ರೂ .2.50 ಕೋಟಿಗಳನ್ನು ಕ್ರಮಸಂಖ್ಯೆ (2) ರಲ್ಲಿ ಓದಲಾದ ಆದೇಶದಲ್ಲಿ ಬಿಡುಗಡೆ ಮಾಡಿ, ಈ 
ಮೊತ್ತವನ್ನು 2 ಕಂತುಗಳಲ್ಲಿ ಪಡೆಯುವಂತೆ ಸೂಚಿಸಲಾಗಿರುತ್ತದೆ. 

3. ಕ್ರಮ ಸಂಖ್ಯೆ (3) ರಲ್ಲಿ ಓದಲಾದ ಆದೇಶದಲ್ಲಿ ಗುಲ್ಬರ್ಗಾ ವಿಮಾನ ನಿಲ್ದಾಣವನ್ನು ಪಿ. ಪಿ. ಪಿ. ( ಬಿ. ಓ. ಟಿ.) ಆಧಾರದ ಮೇಲೆ 
ಅಭಿವೃದ್ಧಿಪಡಿಸಲು ಹಾಗೂ ಕಾರ್ಯಾಚರಣೆಗೊಳಿಸುವ ಹೊಣೆಯನ್ನು ಮೆ . ಮೈಥಾಸ್ ಇನ್ಸಾ ಲಿಮಿಟೆಡ್, ಎನ್.ಸಿ.ಸಿ. ಇನ್ನಾಸ್ಪಕ್ಟರ್ ಹೋಲ್ಡಿಂಗ್ಸ್ 
ಲಿಮಿಟೆಡ್ ಹಾಗೂ ವಿ.ಐ . ಇ. ಇಂಡಿಯಾ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಅಂಡ್ ಹೋಲ್ಡಿಂಗ್, ಎಲ್.ಎಲ್.ಸಿ., ಇವರಿಗೆ ಕೆಲವು ಷರತ್ತು ಮತ್ತು 
ನಿಬಂಧನೆಗಳೊಡನೆ ನೀಡಲಾಗಿರುತ್ತದೆ. 

4. ಕ್ರಮಸಂಖ್ಯೆ (4) ರಲ್ಲಿ ಓದಲಾದ ಆದೇಶದಲ್ಲಿ ಗುಲ್ಬರ್ಗಾ ವಿಮಾನ ನಿಲ್ದಾಣದ ಅಭಿವೃದ್ಧಿಗಾಗಿ 125 ಎಕರೆ ಭೂಸ್ವಾಧೀನ ಹಾಗೂ 
ತಾಂಡಾಗಳ ಪುನರ್ವಸತಿಗಾಗಿ ರೂ .1.00 ಕೋಟಿಗಳನ್ನು ಬಿಡುಗಡೆ ಮಾಡಿ ಆದೇಶಿಸಲಾಗಿದೆ. 

5. ಕ್ರಮಸಂಖ್ಯೆ (5) ರಲ್ಲಿ ಓದಲಾದ ಆದೇಶದಲ್ಲಿ ಗುಲ್ಬರ್ಗಾ ವಿಮಾನ ನಿಲ್ದಾಣದ ಅಭಿವೃದ್ಧಿ ಕುರಿತಂತೆ ಭೂಸ್ವಾಧೀನ ಪ್ರಕ್ರಿಯೆಯನ್ನು 
ಪೂರ್ಣಗೊಳಿಸಿ ಭೂ ಮಾಲೀಕರಿಗೆ ಪರಿಹಾರ ಧನ ಪಾವತಿಸಲು ಹಾಗೂ ವಿಮಾನ ನಿಲ್ದಾಣದ ವ್ಯಾಪ್ತಿಯಲ್ಲಿರುವ ಮಾಡ್ಯಾಳ ತಾಂಡಾ ಸ್ಥಳಾಂತರಿಸಲು 
ರೂ .6 ,88 ,15 ,500 - 00 ಗಳನ್ನು ಬಿಡುಗಡೆ ಮಾಡಿ ಆದೇಶಿಸಲಾಗಿದೆ. 

6. ಕ್ರಮಸಂಖ್ಯೆ (6)ರಲ್ಲಿ ಓದಲಾದ ಆದೇಶದ ದಿನಾಂಕ 06 - 09 - 2008 ರಲ್ಲಿ ಗುಲ್ಬರ್ಗಾ ವಿಮಾನ ನಿಲ್ದಾಣದ ಅಭಿವೃದ್ಧಿಗೆ ಅಗತ್ಯವಾದ 
ಭೂಸ್ವಾಧೀನ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಈಗಾಗಲೇ ಬಿಡುಗಡೆ ಮಾಡಿರುವ ಒಟ್ಟು ಮೊತ್ತ ರೂ .10 .3815 ಕೋಟಿಗಳೊಂದಿಗೆ ಹೆಚ್ಚುವರಿಯಾಗಿ 
ರೂ .3,13,69,000/- ಗಳನ್ನು ಬಿಡುಗಡೆ ಮಾಡಲು ಮಂಜೂರಾತಿ ನೀಡಿದೆ. 

7. ಕ್ರಮಸಂಖ್ಯೆ (7) ರಲ್ಲಿ ಓದಲಾದ ದಿನಾಂಕ 21 -01 - 2011 ಮತ್ತು 2- 02 -2011ರ ಪತ್ರಗಳಲ್ಲಿ ಗುಲ್ಬರ್ಗಾ ಜಿಲ್ಲೆಯಲ್ಲಿ ವಿಮಾಣ 
ನಿಲ್ದಾಣವನ್ನು ಸ್ಥಾಪಿಸಲು ಗುಲ್ಬರ್ಗಾ ತಾಲ್ಲೂಕಿನ ಶ್ರೀನಿವಾಸ ಸರದಗಿ ಗ್ರಾಮದಲ್ಲಿ ವಶಪಡಿಸಿಕೊಳ್ಳಲಾದ ಜಮೀನಿನಲ್ಲಿ ಇದ್ದ ಮಡಿಯಾಳ ತಾಂಡಾ 
ಸ್ಥಳಾಂತರಿಸಿ ಪುನರ್ವಸತಿ ಕೇಂದ್ರ ನಿರ್ಮಿಸಿ, ಕುಟುಂಬಗಳ ಪುನರ್ವಸತಿಗಾಗಿ ಎಲ್ಲಾ ಮೂಲಸೌಲಭ್ಯಗಳನ್ನು ಒದಗಿಸಲಾಗಿದೆಯೆಂದು, ಸದ್ಯದಲ್ಲಿ ಶಾಲಾ 
ಕಟ್ಟಡ ನಿರ್ಮಾಣ ಕಾರ್ಯವನ್ನು ಪೂರ್ಣಗೊಳಿಸಲು ರೂ . 21.00 ಲಕ್ಷಗಳ ಅವಶ್ಯವಿದೆಯೆಂದು ಗುಲ್ಬರ್ಗಾ ಜಿಲ್ಲಾಧಿಕಾರಿಗಳು ವರದಿ ಮಾಡಿರುತ್ತಾರೆ. 
ಉಳಿದಂತೆ ವಿಮಾನ ನಿಲ್ದಾಣದ ಸ್ಥಾಪನೆಗಾಗಿ ಸ್ವಾಧೀನಪಡಿಸಿಕೊಂಡ ಜಮೀನಿನಲ್ಲಿ ಇದ್ದ ಗಿಡ, ಮರಗಳ ಮೌಲ್ಯವನ್ನು ಹಾಗೂ ಬಾಕಿ ಪರಿಹಾರ ಧನ 
ಪಾವತಿಗೆ ಸಂಬಂಧಿಸಿದಂತೆ ರೂ . 26.25 ಲಕ್ಷಗಳನ್ನು ಅಂದರೆ ಒಟ್ಟಾರೆ ರೂ .47.25 ಲಕ್ಷಗಳನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. 
8. ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಮೂಅಇ 79 ರಾMವಿ 2009 , ಬೆಂಗಳೂರು, ದಿನಾಂಕ: 05 - 03 -2011 
ಗುಲ್ಬರ್ಗಾ ಜಿಲ್ಲೆಯಲ್ಲಿ ವಿಮಾಣ ನಿಲ್ದಾಣವನ್ನು ಸ್ಥಾಪಿಸಲು ಗುಲ್ಬರ್ಗಾ ತಾಲ್ಲೂಕಿನ ಶ್ರೀನಿವಾಸ ಸರದಗಿ ಗ್ರಾಮದಲ್ಲಿ ವಶಪಡಿಸಿಕೊಳ್ಳಲಾದ 
ಜಮೀನಿನಲ್ಲಿದ್ದ ಮಡಿಯಾಳ ತಾಂಡಾ ಸ್ಥಳಾಂತರಿಸಿ ಪುನರ್ವಸತಿ ಕೇಂದ್ರದಲ್ಲಿ ಶಾಲಾ ಕಟ್ಟಡ ನಿರ್ಮಾಣ ಕಾರ್ಯವನ್ನು ಪೂರ್ಣಗೊಳಿಸಲು ರೂ .21.00 
ಲಕ್ಷಗಳು ಸೇರಿದಂತೆ ವಿಮಾನ ನಿಲ್ದಾಣದ ಸ್ಥಾಪನೆಗಾಗಿ ಸ್ವಾಧೀನಪಡಿಸಿಕೊಂಡ ಜಮೀನಿನಲ್ಲಿ ಇದ್ದ ಗಿಡ , ಮರಗಳ ಮೌಲ್ಯವನ್ನು ಹಾಗೂ ಬಾಕಿ ಪರಿಹಾರ 
ಧನ ಪಾವತಿಗೆ ಸಂಬಂಧಿಸಿದಂತೆ ರೂ . 26.25 ಲಕ್ಷಗಳನ್ನು ಅಂದರೆ ಒಟ್ಟಾರೆ ರೂ .47. 25 ಲಕ್ಷಗಳನ್ನು ( ನಲವತ್ತೇಳು ಲಕ್ಷಗಳು ಮತ್ತು ಇಪ್ಪತ್ತೈದು ಸಾವಿರ 
ರೂಪಾಯಿಗಳು ಮಾತ್ರ) ಕೂಡಲೇ ಬಿಡುಗಡೆ ಮಾಡಲು ಮಂಜೂರಾತಿಯನ್ನು ನೀಡಿದೆ. 

2. ಈ ವೆಚ್ಚವನ್ನು 2010 -11 ನೇ ಸಾಲಿನ 5465 -01 -190 -1- 05 - ಯೋಜನೆ -211 - ಬಂಡವಾಳ ಇದರಡಿಯಲ್ಲಿ ಸಣ್ಣ ವಿಮಾನ ನಿಲ್ದಾಣಗಳ 
ಅಭಿವೃದ್ಧಿಯಡಿಯಲ್ಲಿ ಬಾಕಿ ಉಳಿದಿರುವ ಮೊತ್ತ ರೂ . 2150.15 ಲಕ್ಷಗಳಿಂದ ಭರಿಸತಕ್ಕದ್ದು. 

3. ಸದರಿ ಮೊತ್ತವನ್ನು ಜಿಲ್ಲಾಧಿಕಾರಿಗಳು, ಗುಲ್ಬರ್ಗಾ ಜಿಲ್ಲೆ, ಇವರು ಪೇಯೀಸ್ ರಸೀದಿಯ ಮೂಲಕ ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ ಇವರ ಮೇಲು ರುಜುವಿನೊಂದಿಗೆ ರಾಜ್ಯ ಹುಜೂರು ಖಜಾನೆ, ಬೆಂಗಳೂರು ಇಲ್ಲಿ ತೆಗೆಯಲು ಅನುಮತಿಸಿದೆ. 

4. ಗುಲ್ಬರ್ಗಾ ವಿಮಾಣ ನಿಲ್ದಾಣದಿಂದ ಹಾರಾಟ ಕಾರ್ಯಾಚರಣೆ ನಡೆಸುವ ಆಪರೇಟರ್‌ಗಳಿಂದ ಈ ವಿಮಾನ ನಿಲ್ದಾಣದಿಂದ ಹಾರಾಟ 
ನಡೆಸಲಾಗುವುದು ಎಂಬ ದೃಢ ಬದ್ಧತಾ ಪತ್ರ ( Firm Commitment letter) ಪಡೆಯುವಂತೆ ಜಿಲ್ಲಾಧಿಕಾರಿ , ಗುಲ್ಬರ್ಗಾ ಇವರಿಗೆ ಸೂಚಿಸಿದೆ. 

5. ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆರ್ಥಿಕ ಇಲಾಖೆ 254 ವೆಚ್ಚ 1 /2011 ದಿನಾಂಕ 03 - 03- 2011 ರ ಅನ್ವಯ 
ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 


ಪಿ . ಆರ್. 666 


ಸಿ. ಎ. ಬಾಬುರವೀಂದ್ರನಾಥ್ ಪಟೇಲ್, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ 


೧೪೧೨ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೫ , ೨೦೧೧ 
ಮೂಲಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 

ಸೇರ್ಪಡೆ ಆದೇಶ 
ಸಂಖ್ಯೆ: ಮೂಅಇ 88 ರಾಅವಿ 2003 , ಬೆಂಗಳೂರು, ದಿನಾಂಕ: 04 - 03 - 2011 


ಸರ್ಕಾರಿ ಆದೇಶ ಸಂಖ್ಯೆ : ಮೂಅಇ 88 ರಾಅವಿ 2003 ದಿನಾಂಕ 10 - 2 - 2011ರ ಆದೇಶ ಭಾಗದಲ್ಲಿ ಕಂಡಿಕೆ 2ರ ನಂತರ ಈ ಕೆಳಕಂಡ 
ಕಂಡಿಕೆಯನ್ನು ಸೇರಿಸಿ ಓದಿಕೊಳ್ಳತಕ್ಕದ್ದು . 
“ ಈ ಮೊತ್ತವನ್ನು ಜಿಲ್ಲಾಧಿಕಾರಿಗಳು, ಬಿಜಾಪುರ ಜಿಲ್ಲೆ, ಇವರು ಪೇಯೀಸ್ ರಸೀದಿಯ ಮೂಲಕ ಸರ್ಕಾರದ ಅಧೀನ ಕಾರ್ಯದರ್ಶಿ, ಮೂಲಸೌಲಭ್ಯ 
ಅಭಿವೃದ್ಧಿ ಇಲಾಖೆ, ಇವರ ಮೇಲು ರುಜುವಿನೊಂದಿಗೆ ರಾಜ್ಯ ಹುಜೂರು ಖಜಾನೆ, ಬೆಂಗಳೂರು, ಇಲ್ಲಿಂದ ತೆಗೆಯಲು ಅನುಮತಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸಿ . ಎ . ಬಾಬುರವೀಂದ್ರನಾಥ್ ಪಟೇಲ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 667 

ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ 


INFRASTRUCTURE DEVELOPMENT SECRETARIAT 


SUB : Fees to iDeCK for Project Management Services for the construction of Shimoga Airport. 
READ : 1. Government Letter No.IDD 72 DIA 08 , dated 09 -07 - 2009. 

2 . Letter No. iDeCK/2009-10/733 dated 5- 8-09 . 

G . O . No. IDD 86 DIA 08, dated 12- 08- 2009 . 

Letter No. iDeCK / 38/ 2010 - 11/1256A, dated 22 -12- 2010. 
PREAMBLE : 

In Government letter read at Sl.No. (1) above iDeCK has been appointed as consultant to oversee the project 
implementation including verification of the physical/financial progress of the Shimoga Airport Development Project on a monthly basis 
and generate periodical reports and submit to the Infrastructure Development Department formonitoring the progress. 

2. Accordingly iDeCK has sent a proposal for carrying out project management services for the Shimoga Airport 
Development Project, vide their letter dated 5.8 .09 read at Sl.No . (2 ) above . In the above said proposal iDeCK has offered the 
following scope of services and the terms of payment for the fees asmentioned below : 

Scope of Services of IDeCK 

The consultants shall 
a . Issue to the Developer a list of field tests to be conducted by the Developer. 
b . Check witness and certify field tests carried outby the Developer. Review and provide comments on tests carried outby 

the Developer. 
Check the construction materials brought to site by the Developer in terms of quality , such that they conform to 
respective IS codes as specified in the detailed specifications. 

Conduct Quality audits /checks at site and based on material testing laboratory at work site by the Developer. 
e . Review the construction program & grant charts for project activities submitted by the Developer. 

Be present at all site meetings which shall be held once in 15 days with site engineer/any other representative 

authorized by the Developer. 
g . Prepare draft proceedings of the meeting . 
h . Submitmonthly progress reports of works, Developers performance and quality ofwork . 
i. Insist that necessary safety precautions are taken at site as provided in the Agreement. 
j. Deploy supervisory staff at site to supervise the construction works . 
k . Provide assistance to the Developer in matters related to the interpretation of the clauses of contract document, ground 

reference lines/control points, quality control testing, and other matters related to contract compliance and progress of 

the project. 
Fees & Terms of Payment. 

iDeCK would charge a fee of Rs. 3,00,000 /- per month (Rupees Three lakhs only) for the assisgnment exclusive of 
applicable service taxes . 

The break - up ofmanpower would be as follows : 
Sl. No. Designation 

Fee per man -month 
Project Manager 

1xRs . 1, 00,000/ 
Quality Control Engineer 

1xRs. 75 , 000/ 
Office Assistant/operator 

| 1xRs. 25, 000/ 
Computers, tables , Chairs etc ., ( 180000 / 12 ) 

Rs. 15, 000/ 


231 - 0 


BRIDE #37 OSLJE , no dowo, se 3 , 9000 


0802 


ration 


5 . Expenses towards vehicle hire charges for staff 

Rs. 25 ,000/ 
Expenses towards travel, communication and documentation 

Rs. 60 ,000/ 
(720000 / 12 ) 
Total 

Rs. 3 ,00 ,000/ 
3. In G .O . dated 12 -08 - 2009 approval for scope of services and sanction for payment of fees to iDeCK for project 
management services for Shimoga Airport Development project at the rate not exceeding of Rs. 3 ,00 ,000 /- exclusive of applicable 
service taxes per month for the project period of twelve months. 

4 . iDeCK has enclosed along with letter dated 22 - 12- 2010 , Invoice No . Engineering /101A /2010 - 11 dated 22- 12 -2010 
for Rs. 5 ,79,075 towards project management fees of Quality control Engineer and Project Manager for the captioned project and 
requested for the release of payment. 

5 . Government have considered the above proposal and hence this order . 

GOVERNMENT ORDER NO . IDD 86 DIA 2008, BANGALORE , DATED : 04 - 03 - 2011 
After careful examination of the proposal Government hereby accords approval for the projectmanagement fees to Quality 
control Engineer and Project Manager for the captioned project and sanction for payment of fees to iDeCK for projectmanagement 
services for Shimoga Airport Development Project at the rate not exceeding of Rs. 5 ,79 ,075 / 

2. This amount shall be released under the Head of A /C 3451 -00 -090 -1 -06 -059 - Infrastructure Preliminary studies Other 
Expenditure out of the provision of 797 .00 lakhs during 2010 - 11 . 

3 . The Chief Financial Officer, iDeCK is authorized to draw the above amount on a payees receipt duly counter signed by 
the Under Secretary to Government, Infrastructure Development Department, Bangalore . 

4. This order issues in accordance with the financial powers delegated to Principal Secretaries/Secretaries vide G .O . No. 
FD 1 TFP 2008 dated 16 -5-2008 . 

By Order and in the name of the Governor of Karnataka, 

C . A . BABURAVINDRANATH PATEL , 
P . R . No. 668 

Under Secretary to Government, 

Infrastructure Development Department. 
INFRASTRUCTURE DEVELOPMENT SECRETARIAT 


ajotwo 


SUB : Release of funds to the High Speed Rail Link Project (HSRL). 
READ : 1. G . O . No. IDD 40 DIA 2002 , dated 26 -12- 2007 . 

G . O . No. IDD 157 DIA 2007, dated 16 -01- 2008 . 
G .O . No . IDD 40 DIA 2002 , dated 28 -02 -2009. 

G .O . No. IDD 154 DIA 2007 , dated 04 -03 -2009. 
5 . G . O . No . IDD 36 DIA 2009, dated 29 - 08 - 2010 . 

6 . G .O . No. IDD 154 DIA 2007 , dated 24 -07 - 2010 . 
PREAMBLE : 

In the G .O . dated 26 - 12 - 2007 read at Sl.No. (1 ) above , sanction of the Government accorded for the implementation of 
HSRL to Bangalore International Airport on Public Private Partnership (PPP ) basis and appointing KSIIDC as Nodal Agency for the 
project and also authorizing KSIIDC to engage the services of DelhiMetro Rail Corporation (DMRC ) as project consultant to assist the 
Special Purpose Vehicle (SPV) for implementation of the project KSIIDC has floated an SPV in the name of “ Bangalore Airport Rail 
Link Limited” (BARL ) for implementing the project . 

2. In G .O . read at Sl. No . (2 ) above , sanction was accorded for release of an amount of Rs. 2.50 crores to KSIIDC 
towards payment of consultancy fee to study the impact of CAT on the traffic around MG road , for project consultancy services to 
assist SPV and also for SPV incorporation and document charges etc . 

3. In G .O. dated 28-2-2009 read at Sl.No. (3) above sanction of the Government was accorded to pursue with the 
project of High Speed Rail Link with alignment from M .G . road (Parade Ground -CAT) to Bangalore International Airport , with a revised 
cost and extending the BBMP area to cover BIA area . 

4. In G .O . read at Sl.No . (4) above , sanction was accorded for release of Rs. 2.00 crores to KSIIDC for making 
payments to different agencies towards expenditure incurred for HSRL project. 

5 . In G .O . read at Sl.No. (5 ) above , an amount of Rs. 570 lakhs was released to BARL towards HSRL project as 
equity during 2009- 10 . 

6 . in G .O . read at Sl.No . (6 ) above , the fair structure to be adopted at the time of commencing the operations of the 
airport link has been determined . 

7. In the file No . ID 94 ITS 2010 (Part I), the Director (Projects), BARL had proposed for release of funds for the 
following activities to be undertaken by BARL for the HSRL project and towards preliminary works for Mono rail project : 
(A ) Acquisition of land for HSRL project 
(a ) Lands to be acquired through KIADB : 


ဂမ္မာ 


PDF 837 ODZIE , Toomad , te 3 , 9000 


280 - 0 


Extent in Hectare 

Estimated Cost (Rs. In crores) 
68.71 

463.50 
(b ) Land to be acquired through NHAI : 
Extent in Hectare 

Estimated Cost ( Rs. In crores ) 
8 . 90 

72 . 31 
(c) Rehabiltation : 
Rehabilitation works are to be undertaken at IAF, Yelhanka at an estimated cost of Rs. 20 . 00 crores. 
(d ) Shifting of utilities : 
Shifting of utilities at an estimated cost of Rs. 6 .50 crores . 
(B ) Pending bill of M /s DMRCL towards project documentation for HSRL Project - Rs. 4 .00 crores 
(C ) Budget required for outsourcing consultation etc ., at Rs. 1.00 crores. 
Mono Rail : 
(D ) Payment towards consultants for preparation of DPR ofMono Rail Rs. 5 .67 crores 
(a ) Consultation fee 

Rs. 5 . 24 crores 
(b ) Incidental expenditure 

Rs. 0 .20 crores 
(c ) Additional costs for consultants to 
attend pre -bid conferences 

Rs. 0 . 23 crores 
(E ) Budget towards establishment Rs. 3 .55 crores . 
(a ) Salaries/ TA / Training 

Rs. 2 .00 crores 
(b ) Allowances including Conveyance 

Rs. 0 .40 crores 
(c ) Office equipments 

Rs. 0 .50 crores 
(d ) Rent towards premises 

Rs. 0 .65 crores 
8 . The Director (Project), BARL estimated the total budget requirement at Rs. 576 .50 crores and requested for 
release of Rs. 86 . 50 crores immediately . Accordingly the proposal has been examined by the Government and hence the following 
order. 

GOVERNMENT ORDER NO . IDD 36 DIA 2009, BANGALORE , DATED : 04 -03- 2011 
After careful consideration of the above proposal Government hereby accords sanction for release of Rs. 570 .00 lakhs 
(Rupees Five Hundred and Seventy lakhs only ) to BARL under the Head of Account " 5465 -01- 190 -3 - 06 -211( P ) Rail Link to New 
Airport" towards land acquisition for HSRL project during 2010 -11. 

2 ) The Director (projects), BARL is authorized to draw the above amount on a payees receipt duly countersigned by the 
Under Secretary to Government, Infrastructure DevelopmentDepartment. 

3) This order issues with the concurrence of FD , vide, its U .O . Note No. FD 1265 Exp -1 /2010 , dated 19 -07 - 2010 and FD 
15 Exp -1 /11 dated 18 -01- 2011 . 

By Order and in the name of the Governor of Karnataka , 

(C . A . BABURAVINDRANATH PATEL ), 
P . R . No. 669 

Under Secretary to Government, 

Infrastructure Development Department. 
INFRASTRUCTURE DEVELOPMENT SECRETARIAT 


SUB : 
READ : 


Servicing of HUDCO Loan availed for procurement of land for Bangalore International Airport Project. 
1. G .O . No . IDD 47 DIA 2006 , dated 29-06 - 2007. 
2. G .O . No . IDD 47 DIA 2006 (P ), dated 24 -09- 2007. 

G .O . No. IDD 47 DIA 2006 (P ), dated 25 -09- 2007 . 
4 . G .O . No. IDD 47 DIA 2006 (P ), dated 3- 12- 2007 . 
5 . G .O . No . IDD 47 DIA 2006 , dated 25 -03-2008 . 
6 . G .O . No . IDD 47 DIA 2006 , dated 23-06 -2008 . 
7 . G .O . No. IDD 47 DIA 2007 , dated 16 -09- 2008 . 
8 . G .O . No . IDD 47 DIA 2007, dated 15 - 12-2008 . 
9. G .O . No. IDD 47 DIA 2006 , dated 13-03- 2009. 
10 . G .O . No . IDD 47 DIA 2006 , dated 12-8 -2009. 
11. G .O . No. IDD 47 DIA 2006 , dated 26 -09 - 2009 . 
12 . G .O . No . IDD 47 DIA 2006 , dated 17 - 12-2009. 
13 . G .O . No. IDD 33 DIA 2010 , dated 23 -03 - 2010 . 
14 . G .O . No. IDD 33 DIA 2010 , dated 22 -06 - 2010 . 
15 . G .O . No. IDD 33 DIA 2010 , dated 23 -09 - 2010 . 

G .O . No . IDD 33 DIA 2010 , dated 21 - 12- 2010 . 
17 . Letter No. DGM (IPD - 1) 2857 /2010 -11 , dated 28 -02- 2011 of the Deputy General Manager ( IPD -1), 

KSIIDC . 


2000 - 0 


FDFEE DOZJE, Toowo, 8 , 9000 


ဂဂ 


PREAMBLE : 

In the G . O . s read at Sl.No. (1) to (16 ) above , periodical release of funds have been made to KSIIDC for servicing 
HUDCO loan for the period 2007, 2008 , 2009 and for the quarters ending June , September and December 2010 . 

2. In the letter dated 28 -02-2011 read at Sl.No. (17) above , the Deputy General Manager (IPD -I), KSIIDC has 
requested for release of an amount of Rs. 378 . 15 lakhs (Principal Rs. 272.58 lakhs + Interest Rs. 105 .57 lakhs) only towards servicing 
of HUDCO loan for the quarter ending March 2011. 

3. Government have considered release of funds for servicing of HUDCO loan for the quarter ending March 2011 
and hence the following order. 

GOVERNMENT ORDER NO . IDD 33 DIA 2010, BANGALORE , DATED : 04 -03- 2011 
After careful examination of the proposal, sanction of the Government is hereby accorded for release of Rs. 378 . 15 lakhs 
(Rupees Three crore Seventy Eight lakhs Fifteen thousand only) to KSIIDC under the Head of Account “ 5465-01- 190 - 1-04 (P ) – BIAP 
Assistance for repayment of HUDCO loan – 240 Debt Servicing ” towards HUDCO loan service for the quarter ending March 2011, 
out of the Budget Provision of Rs.2599.00 lakhs in 2010 - 11. 

2) The Managing Director, KSIIDC is authorized to draw the amount on a payees receipt duly countersigned by the Under 
Secretary to Government, Infrastructure Development Department. 

3) This order is issued in concurrence of F. D . vide U . O . Note No. FD 1664 Exp -1/10, dated 18 . 10 .2010 . 


By Order and in the name of the Governor of Karnataka , 


P . R . No . 670 


C . A . BABURAVINDRANATH PATEL , 

Under Secretary to Government, 
Infrastructure Development Department. 


COMMERCE & INDUSTRIES SECRETARIAT 
Sub : Approval to the Project Proposal of M /s. Amrutha Constructions Pvt. Ltd ., to establish a “ 2 MMTPA 

Cement Plant with 50 MW Coal Based Captive Power Plant" near Maralbhavi Village, Surpura Taluk , 

Yadgir District. 
Read : Proceedings of the 24th State High Level Clearance Committee ( SHLCC ) Meeting held on 24 -01- 2011 . 


Preamble : 

M /s. Amrutha Constructions Pvt. Ltd ., has proposed to establish a “ 2 MMTPA Cement Plant with 50 MW Coal Based Captive 
Power Plant" near Maralbhavi Village , Surpura Taluk , Yadgir District,with an investment of Rs. 960 Crores , generating employment to 
about 700 persons . 

In the 24th State High Level Clearance Committee (SHLCC ) Meeting held on 24 -01 -2011, the proposal of the Company was 
discussed and approved . 

Government has examined the recommendations made by the State High Level Clearance Committee in the 24th Meeting held 
on 24 - 01 - 2011, in all aspects . 
Hence the following Order. 

Government Order No. : CI 91 SPI 2011 , Bangalore, Dated : 26 -02- 2011 
Government is pleased to accord in principle approval to the Project Proposal of M /s . Amrutha Constructions Pvt. Ltd ., to 
establish a “ 2 MMTPA Cement Plant with 50 MW Coal Based Captive Power Plant" near Maralbhavi Village, Surpura Taluk , Yadgir 
District, with an investment of Rs. 960 Crores, generating employment to about 700 persons and extend the following infrastructure 
facilities , incentives and concessions . 
INFRASTRUCTURE FACILITIES : 
1. Land : 

350 acres of own land , near Maralbhavi Village, Surpura Taluk , Yadgir District 

to be acquired and allotted by KIADB as SUC . 
2. Water : 

1210 KLPD from Krishna River subject approval of the Water Resources 

Department and remaining 890 KLPD from own source. 
3. Power : 

36750 KVA to be serviced by GESCOM . 
4 . Incentives and Concessions : As per applicable Industrial Policy of the State . 
GENERAL TERMS AND CONDITIONS : 

1. Environment : The promoters to obtain CFE and CFO from KSPCB and environmental clearance from MOEF, GOI. 
2 . Employment : The Company shall prepare a plan for development of Human Resources required for the project, train 

local people and provide employment to these trained local youth and comply with the provisions of Industrial Policy of 
Govt. of Karnataka. A copy of Human Resources Development plan shall be sent to the Commissioner for I.D . & Director 

of Industries and Commerce formonitoring . 
3 . Vendor Development : Wherever there is scope for vendor development for the project, the company shall prepare a 

vendor development plan , develop local vendors and procure the required inputs , components and sub assemblies from 


0803 


FOOT :37 OZDO, TODOROD , BOL 3 , 9000 


2007 - 0 


these local vendor units. A copy of the vendor development plan shall be sent to the Commissioner for I.D . & Director of 
Industries and Commerce for monitoring. 
Social Infrastructure Development : The company is advised to take up social infrastructure development projects in 
the vicinity of the proposed location of the unit. A copy of such projects shall be sent to the Commissioner for I.D . & 

Director of Industries and Commerce for monitoring . 
5 . Others : 

a ) The project proponents shall provide employment to at least one member of the family of each land looser if the 

land is acquired through KIADB . 
b ) The project proponents shall adopt rainwater harvesting, waste water recycling and water conservation 

techniques . Zero discharge facility should be adopted wherever applicable . 
c) The promoters shall take all statutory and other necessary clearances from the competent authorities including 

GOI and shall submitmilestones/progress in implementation of the project regularly , which will be monitored by 

the Department 
This approval is valid for a period of two years from the date of issue. 


By Order and in the name of the Governor of Karnataka 


P . R . 662 


A . V . SRINIVASA DIKSHIT 

Desk Officer (Technical Cell) 
Commerce & Industries Department 


FOREST, ECOLOGY AND ENVIRONMENT SECRETARIAT 
Sub : Diversion of 0 .768 ha. of forest land for Multi Village Drinking Water Supply Scheme to Yallatti and 3 

other Villages in Jamkhandi Taluk, Bagalkot District in favour of the Executive Engineer, Panchayat 

Raj Engineering Division , Bagalkot. 
Read : 1. Letter No. A5 (3) GFL. CR . 28 /09 -10, dated : 11. 10 .2010 of Principal Chief Conservator of 

Forests , Bangalore . 
2 . Government of India letter No . F.No . 11-9/ 98 -FC , dated 03 -01- 2005 , 26 - 12 -2007 and 

11 -09- 2009. 
Preamble : 

The Principal Chief Conservator of Forests , Bangalore vide his letter dated 11- 10 -2010 read at ( 1) above has submitted the 
proposal for diversion of 0 . 768 ha. of Forest land for Multi Village Drinking Water Supply scheme to Yallatti and 3 other villages in 
Jamkhandi Taluk , Bagalkot District in favour of the Executive Engineer, Panchayat Raj Engineering Division , Bagalkot under the 
Forest (Conservation ) Act, 1980 , subject to certain conditions. 

This proposal has been examined as per the general approval of Government of India in its letter dated 03 -01-2005 , 
26 -12-2007 and 11 -09 - 2009 and it has been decided to accord sanction for diversion of 0 .0768 ha. of Forest land under the Forest 
(Conservation ) Act, 1980. The proposal has been examined in detail and hence the order. 

Government Order No . : FEE 162 FLL 2010 , Bangalore , Dated : 28 -02- 2011 
In the circumstances explained in the preamble above and in accordance with the general approval given by Government of 
India in their letters dated 03 -01- 2005, 26 -12-2007 and 11 -09 - 2009, Government is pleased to accord approval under Forest 
(Conservation ) Act, 1980 for diversion of 0 .768 ha . of Forest land for Multi Village Drinking Water Supply Scheme to Yallatti and 3 
other villages in Jamkhandi Taluk , Bagalkot District in favour of the Executive Engineer, Panchayat Raj Engineering Division , Bagalkot 
under the Forest (Conservation ) Act, 1980 , subject to the following conditions. 

The legal status of the forest land shall remain unchanged and it shall continue to forest land . 

The lessee shall pay lease rent as fixed by the Government from time to time. 
3 . The lease is for a period of 30 years . 

The leased out area should be used for the purpose for which it is granted . In case the land is not used for the 
stipulated purpose within one year or when it no longer needed for the stipulated purpose , the area should be resumed 
to the Forest Department under Section 82 of Karnataka Forest Act, 1963. The concerned Deputy Conservator of 
Forests is authorized to take necessary action in this regard . No residentialbuilding shall be permitted in the proposed 
area . 
The Karnataka Forest Act 1963 and Rules 1969 and other relevant Acts and Rules will be applicable for any violation . 
The User Agency shall pay the cost of raising Penal Compensatory Afforestation to the extent of 1.00 ha. at the 
prevailing rate at the time of sanction . 
The User Agency has to pay the Net Present Value (NPV) as per the Orders dated : 28 -03- 2008 and 09 -05 - 2008 of the 
Hon ble Supreme Court of India . 
The User Agency shall ensure that there should be no damage to the available fauna and flora. 
The User Agency should pay cost of soil erosion controlling structures to be carried out within the forest area. 


no+ 


wÓÀ 


0o 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಮೇ ೫ , ೨೦೧೧ 


೧೪೧೭ 


The shoulder drains should be suitably covered with stone pitching in order to control soil erosion . 
No crushing/breaking of stone shall be allowed inside forest area . Ready made material shall be used for such works . 
Plantation activities , if the concerned Deputy Conservator of Forests finds it necessary , shall be taken up adjacent to 
the project site at the project cost immediately . The plantation shall be maintained at the project cost. 
No labour camp shall be established on the forest lands . 
No work shall be allowed after sunset. 
Any damage to forest area due to such works shall be compensated by the User Agency from the project cost. The 
extentof damage shall be assessed by the concerned Deputy Conservator of Forest. 
The User Agency shall not sub -lease , mortgage and hypothecate the forest land . 
The approval under the Forest (Conservation ) Act, 1980 is subject to the clearance under the Environment (Protection ) 
Act, 1986 , if required . 
The User Agency shall abide by all the conditions imposed upon by the Government of India State 
Government/Principal Chief Conservator of Forests , Bangalore. 


By Order and in the name of the Governor ofKarnataka 


P. R. 663 


H .M . Mallikarjuna swamy 

Under Secretary to Government 
Forest , Ecology and Environment Department. 


ಸಹಕಾರ ಸಚಿವಾಲಯ 
ವಿಷಯ : ಕರ್ನಾಟಕ ರಾಜ್ಯ ಕೈಗಾರಿಕಾ ಸಹಕಾರ ಬ್ಯಾಂಕ್ ನಿ., ಬೆಂಗಳೂರು ಅಧಿಕಾರಿಗಳ ಸಮಿತಿ ರಚನೆ ಕುರಿತು . 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಸಿಒ 125 ಸಸಂನೋ 2010 | 

2. ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ:: ಯುಬಿಸಿ - 1/315 / ಯುಎಂಸಿ /2010 - 11 , ದಿನಾಂಕ: 11.11.2010. 
ಪ್ರಸ್ತಾವನೆ: 

ಕರ್ನಾಟಕ ರಾಜ್ಯ ಕೈಗಾರಿಕಾ ಸಹಕಾರ ಸಂಘ ನಿ., ಬೆಂಗಳೂರು ಇದರ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರುವ ಹಿನ್ನೆಲೆಯಲ್ಲಿ ಸದರಿ ಬ್ಯಾಂಕನ್ನು 
ಪ್ರಗತಿ ಪಥದತ್ತ ಕೊಂಡೊಯ್ಯುವ ಕುರಿತಂತೆ ಸೂಕ್ತ ಕ್ರಮ ಕೈಗೊಳ್ಳಲು ಹಾಗೂ ಅಭಿವೃದ್ದಿ ಕ್ರಿಯಾ ಯೋಜನೆಯನ್ನು ಸಿದ್ದಪಡಿಸಿ ಅದರ ಪ್ರಗತಿಯನ್ನು 

ಎಲಕ್ಕೆ ಪರಿಶೀಲಿಸುವ ಉದ್ದೇಶದಿಂದ ಅಧಿಕಾರಿಗಳ ಸಮಿತಿಯನ್ನು ರಚಿಸಿ ಮೇಲೆ (1) ರಲ್ಲಿ ಓದಲಾದ ಆದೇಶದಲ್ಲಿ ಆದೇಶ ಹೊರಡಿಸಲಾಗಿತ್ತು . 
ಬ್ಯಾಂಕಿನ ಅಭಿವೃದ್ಧಿಗೆ ಸರ್ಕಾರವು ಹಣಕಾಸು ನೆರವು ನೀಡಲು ಹಾಗೂ ಸದರಿ ಬ್ಯಾಂಕನ್ನು ಸಬಲ ಬ್ಯಾಂಕಿನೊಂದಿಗೆ ಸಂಯೋಜನೆಗೊಳಿಸಲು 
ಆರ್. ಬಿ . ಐ . ನ ಅಭ್ಯಂತರವೇನೂ ಇರುವುದಿಲ್ಲ. ಆರ್. ಬಿ . ಐ . ಸದರಿ ಬ್ಯಾಂಕಿನ ಅನುತ್ಪಾದಕರ ಆಸ್ತಿಯ ಪ್ರಮಾಣವನ್ನು ಕಡಿಮೆಗೊಳಿಸಿ ಬ್ಯಾಂಕನ್ನು 
ಅಭಿವೃದ್ಧಿಗೊಳಿಸಲು ಸರ್ಕಾರವು ಹಣಕಾಸು ಸಹಾಯ ಒದಗಿಸಲು ಸಲಹೆ ಮಾಡಿರುವುದೇ ಹೊರತು ಅದರಲ್ಲಿ ಆರ. ಬಿ.ಐನ ಪಾತ್ರವೇನೂ 
ಇರುವುದಿಲ್ಲದಿರುವುದರಿಂದ ಆರ್. ಬಿ . ಐ . ನ ಪ್ರತಿನಿಧಿಯನ್ನು ಸಮಿತಿಯಿಂದ ಕೈಬಿಡಲು ಮೇಲೆ ( 2) ರಲ್ಲಿ ಓದಲಾದ ಪತ್ರದಲ್ಲಿ ಸಹಕಾರ ಸಂಘಗಳ 
ನಿಬಂಧಕರು ಕೋರಿರುತ್ತಾರೆ. 
ಆದುದರಿಂದ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಒ 35 ಸಿಆರ್‌ಸಿ 2011, ಬೆಂಗಳೂರು, ದಿನಾಂಕ 19 - 02 - 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಕೈಗಾರಿಕಾ ಸಹಕಾರ ಬ್ಯಾಂಕ್ ನಿಯಮಿತ, ಬೆಂಗಳೂರು ಇದನ್ನು 
ಪ್ರಗತಿಪಥದತ್ತ ಕೊಂಡೊಯ್ಯಲು ರಚಿಸಿರುವ ಅಧಿಕಾರಿಗಳ ಸಮಿತಿಯಿಂದ ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರತಿನಿಧಿಯನ್ನು ಸದಸ್ಯ ಸ್ಥಾನದಿಂದ 
ಕೈಬಿಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಆರ್ . ಎಸ್ . ನೂಲಿ | 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 
ಪಿ . ಆರ್ . 664 

ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ 

ಸಹಕಾರ ಇಲಾಖೆ 

ನಗರಾಭಿವೃದ್ಧಿ ಸಚಿವಾಲಯ 
ವಿಷಯ : ಅರ್ಕಾವತಿ ಬಡಾವಣೆ ನಿರ್ಮಿಸಲು ಭೂಸ್ವಾಧೀನಪಡಿಸಿಕೊಳ್ಳಲಾಗುವ ಪ್ರತಿ ಎಕರೆ ಜಮೀನಿಗೆ ಶೇ . 45ರಷ್ಟು ನಾಗರೀಕ 

ಸೌಲಭ್ಯಕ್ಕೆ ಮೀಸಲಿಟ್ಟು ಉಳಿಕೆ ಶೇ . 55ರಷ್ಟು ವಸತಿ ನಿವೇಶನಗಳನ್ನಾಗಿ ವಿಂಗಡಿಸಿ ಪ್ರತಿ ಎಕರೆಗೆ ಶೇ . 60:40 ರನ್ವಯ 
ಭೂಮಾಲೀಕರಿಗೆ ಶೇ .40ರಷ್ಟು ಅಂದರೆ ಪ್ರತಿ ಎಕರೆಗೆ 9583 ಚ.ಅಡಿ ಅಭಿವೃದ್ಧಿಪಡಿಸಿದ ನಿವೇಶನವನ್ನು ನೀಡುವ 

ಸಂಬಂಧ ಸರ್ಕಾರದ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ : ಆಯುಕ್ತರು, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು ಇವರ ಪತ್ರ ಸಂಖ್ಯೆ : ಬೆಂ . ಅ. ಪ್ರಾ / ಭೂ . ಸ್ವಾ /614 /2010 - 11, 

ದಿನಾಂಕ 18 - 02 - 2011 . 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ಪತ್ರದಲ್ಲಿ ಅರ್ಕಾವತಿ ಬಡಾವಣೆ ನಿರ್ಮಾಣಕ್ಕಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವು 
ಭೂಸ್ವಾಧೀನಪಡಿಸಿಕೊಳ್ಳಲಾಗಿರುವ ಪ್ರತಿ ಎಕರೆ ಜಮೀನಿಗೆ ಶೇ .40ರಷ್ಟು ಅಂದರೆ 9583 ಚ.ಅಡಿ ಅಭಿವೃದ್ಧಿಪಡಿಸಿದ ನಿವೇಶನವನ್ನು ಭೂಮಾಲೀಕರಿಗೆ 


೧೪೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೫ , ೨೦೧೧ 


ಭಾಗ- ೧ 


ನೀಡಲು ಸೂಕ್ತ ಆದೇಶ ಹೊರಡಿಸಲು ಸರ್ಕಾರದ ಅನುಮೋದನೆಯನ್ನು ನೀಡುವಂತೆ ಪ್ರಾಧಿಕಾರದ ಆಯುಕ್ತರು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ . 
ಮುಂದುವರೆದು, ಮಾನ್ಯ ಸರ್ವೋಚ್ಛ ನ್ಯಾಯಾಲಯವು ರಿಟ್ ಅರ್ಜಿ ಸಂಖ್ಯೆ CA 4097 /2010 ಹಾಗೂ SLP(c) 4318/2006 ಕ್ಕೆ ಸಂಬಂಧಿಸಿದಂತೆ 
ದಿನಾಂಕ 05 - 05 - 2010 ರಂದು ನೀಡಿರುವ ತೀರ್ಪಿನಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಿಭಾಗೀಯ ಪೀಠವು ದಿನಾಂಕ 25 - 11 - 2005 ರಂದು 
ನೀಡಿರುವ ತೀರ್ಪನ್ನು ಎತ್ತಿ ಹಿಡಿದಿದ್ದು, ಸದರಿ ಉಚ್ಚ ನ್ಯಾಯಾಲಯದ ತೀರ್ಪಿನಲ್ಲಿ ಸೂಚಿಸಿರುವ 6 ಮಾರ್ಗಸೂಚಿಗಳಡಿ ಯಾವುದಾದರೊಂದು 
ಮಾರ್ಗಸೂಚಿಗೆ ಒಳಪಟ್ಟಿದ್ದಲ್ಲಿ ಅಂತಹ ಅರ್ಜಿದಾರರ ಮನವಿಯನ್ನು ಪರಿಗಣಿಸಬೇಕೆಂದು ಹಾಗೂ ಅವರ ಮನವಿಯನ್ನು ಪರಿಗಣಿಸದೆ ಸದರಿ 
ಜಮೀನಿನಲ್ಲಿ ಕಟ್ಟಡಗಳಿದ್ದಲ್ಲಿ, ತೆರವುಗೊಳಿಸಬಾರದೆಂದು/ ಅವರನ್ನು ಹೊರದೂಡಬಾರದೆಂದು ಆದೇಶಿಸಿರುವ ತೀರ್ಪಿನಂತೆ ಸದರಿ ಮಾರ್ಗಸೂಚಿಗಳಲ್ಲಿ 
ಬರುವ ಜಮೀನುಗಳನ್ನು ಭೂಸ್ವಾಧೀನದಿಂದ ಕೈಬಿಡಲು ಕ್ರಮ ಕೈಗೊಳ್ಳಬಹುದೆಂದು ಸೂಚಿಸಿರುವುದಾಗಿ ಪ್ರಾಧಿಕಾರದ ಆಯುಕ್ತರು ವರದಿ ಮಾಡಿರುತ್ತಾರೆ. 
ಅಲ್ಲದೆ, ಅರ್ಕಾವತಿ ಬಡಾವಣೆ ನಿರ್ಮಿಸಲು ಹೊರಡಿಸಿರುವ ಪ್ರಾರಂಭಿಕ ಅಧಿಸೂಚನೆಗಿಂತ ಮುಂಚೆ ನೋಂದಣಿ ಕ್ರಯಪತ್ರದ ಮೂಲಕ ನಿವೇಶನವನ್ನು 
ಖರೀದಿಸಿದವರಿಗೆ ಬದಲಿ ನಿವೇಶನ ನೀಡಲು ಸೂಚಿಸಲಾಗಿದೆಯೆಂದು ಹಾಗೂ ಪರಿಹಾರ ಹಣಕ್ಕೆ ಬದಲು ಶೇ . 15ರಷ್ಟು ಅಭಿವೃದ್ಧಿಪಡಿಸಿದ ಪ್ರದೇಶವನ್ನು 
ಪರಿಹಾರದ ರೂಪದಲ್ಲಿ ಪಾವತಿಸಬಹುದೆಂದು ಸರ್ವೋಚ್ಚ ನ್ಯಾಯಾಲಯವು ನಿರ್ದೆಶಿಸಿರುವುದಾಗಿ, ಪ್ರಾಧಿಕಾರದ ಆಯುಕ್ತರು ತಮ್ಮ ಪ್ರಸ್ತಾವನೆಯಲ್ಲಿ 
ಪ್ರಸ್ತಾಪಿಸುತ್ತಾ , ಅರ್ಕಾವತಿ ಬಡಾವಣೆ ನಿರ್ಮಿಸಲು ಭೂಸ್ವಾಧೀನಪಡಿಸಿಕೊಳ್ಳಲಾಗುವ ಪ್ರತಿ ಎಕರೆ ಜಮೀನಿನಲ್ಲಿ ಶೇ .45ರಷ್ಟು ರಸ್ತೆ ಮತ್ತು ನಾಗರೀಕ 
ಸೌಲಭ್ಯಕ್ಕೆ ಹೊರತುಪಡಿಸಿದಲ್ಲಿ ಶೇ .55ರಷ್ಟು ಭಾಗ ಮಾತ್ರ ನಿವೇಶನ ರಚಿಸಲು ದೊರೆಯಲಿದ್ದು, ಇದರಲ್ಲಿ ಶೇ .40ರಷ್ಟು ಭಾಗ ಅಂದರೆ, ಎಕರೆಗೆ 9583 
ಚ.ಅಡಿ ಅಭಿವೃದ್ಧಿಪಡಿಸಿದ ಜಮೀನನ್ನು ಭೂಮಾಲೀಕರಿಗೆ ನೀಡಬಹುದೆಂದು ದಿನಾಂಕ 11 - 02 - 2011ರಂದು ಜರುಗಿದ ರೈತ 
ಮುಖಂಡರ/ ಭೂಮಾಲೀಕರ/ ಸಚಿವರ/ ಜನಪ್ರತಿನಿಧಿಗಳ ಸಭೆಯಲ್ಲಿ ತೀರ್ಮಾನಿಸಲಾಗಿದ್ದು, ಆದರೆ, ಮೇಲೆ ತಿಳಿಸಿದ ಅಭಿವೃದ್ಧಿಪಡಿಸಿದ ಜಮೀನಿನಲ್ಲಿ 
ಈಗಾಗಲೇ ಭೂಸ್ವಾಧೀನ ಕಾಯ್ದೆಯಡಿ ಪರಿಹಾರ ಪಡೆದುಕೊಂಡಿರುವ ಭೂಮಾಲೀಕರಿಗೆ ಈ ಸೌಲಭ್ಯ ಅನ್ವಯವಾಗುವುದಿಲ್ಲವೆಂದು 
ತೀರ್ಮಾನಿಸಲಾಗಿರುತ್ತದೆ ಎಂಬುದಾಗಿ ತಿಳಿಸಿದ್ದಾರೆ. 

2) ಮುಂದುವರೆದು, ಪ್ರಾಧಿಕಾರದ ಸಭೆಯ ದಿನಾಂಕ 15 - 02 - 2011ರ ವಿಷಯ ಸಂಖ್ಯೆ 57 /11 ರಲ್ಲಿ ಮಾನ್ಯ ಉಚ್ಚ/ಸರ್ವೋಚ್ಚ 
ನ್ಯಾಯಾಲಯಗಳು ನೀಡಿರುವ ನಿರ್ದೇಶನಗಳನ್ನು ಪರಿಗಣಿಸಲು ತೀರ್ಮಾನಿಸಲಾಗಿದ್ದು, ಈ ವಿಷಯವನ್ನು ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿ, ಸರ್ಕಾರದ 
ಆದೇಶ ಪಡೆದ ನಂತರ, ಜಾರಿಗೊಳಿಸಲು ಸಹ ನಿರ್ಣಯಿಸಲಾಗಿರುತ್ತದೆಂದು ಆಯುಕ್ತರು ಸರ್ಕಾರಕ್ಕೆ ವರದಿ ಮಾಡಿರುತ್ತಾರೆ. ಪ್ರಾಧಿಕಾರದ ಸಭೆಯ 
ತೀರ್ಮಾನದಂತೆ ಅಭಿವೃದ್ಧಿಪಡಿಸಿದ ವಿಸ್ತೀರ್ಣದಲ್ಲಿ ಶೇ .40ರಷ್ಟು ಭಾಗ ಅಂದರೆ ಪ್ರತಿ ಎಕರೆಗೆ 9583 ಚ. ಅಡಿ . ಜಮೀನನ್ನು ಭೂ ಮಾಲೀಕರಿಗೆ ನೀಡುವ 
ಬಗ್ಗೆ ಸೂಕ್ತ ಸರ್ಕಾರಿ ಆದೇಶವನ್ನು ಹೊರಡಿಸುವಂತೆ ಕೋರಿ ಪ್ರಾಧಿಕಾರದ ಆಯುಕ್ತರು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಉಳಿದ ವಿಷಯಗಳ ಬಗ್ಗೆ 
ಪ್ರಾಧಿಕಾರ ವಿಶೇಷ ಸಭೆ ಕರೆದು ತೀರ್ಮಾನ ಕೈಗೊಳ್ಳುವುದಾಗಿ ಹಾಗೆ ನಿರ್ಧರಿಸುವ ಸಂದರ್ಭದಲ್ಲಿ ಮಾನ್ಯ ಉಚ್ಚ/ಸರ್ವೋಚ್ಚ ನ್ಯಾಯಾಲಯಗಳು 
ನೀಡಿರುವ ನಿರ್ದೇಶನಗಳನ್ನು ಪರಿಗಣಿಸಲು ತೀರ್ಮಾನಿಸಿರುವುದಾಗಿ, ಈ ಸಂಬಂಧ ಸರ್ಕಾರದಿಂದ ಆದೇಶ ಪಡೆದು ನಂತರ ಜಾರಿಗೊಳಿಸಲು 
ನಿರ್ಣಯಿಸಲಾಯಿತೆಂದು ವರದಿ ಮಾಡಿರುತ್ತಾರೆ . 
3) 

ಪ್ರಾಧಿಕಾರದ ಆಯುಕ್ತರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ನಅಇ 170 ಬೆಂಭೂಸ್ಕಾ 2011, ಬೆಂಗಳೂರು, ದಿನಾಂಕ 18 - 3 - 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಬೆಂಗಳೂರು ಉತ್ತರ ತಾಲ್ಲೂಕು, ಯಲಹಂಕ ಹೋಬಳಿ, ಜಕ್ಕೂರು, ಸಂಪಿಗೆಹಳ್ಳಿ , 
ಅಮೃತಹಳ್ಳಿ, ಕೆಂಪಾಪುರ, ವೆಂಕಟೇಶಪುರ, ಶ್ರೀರಾಂಪುರ ಹಾಗೂ ಇತರೆ ಗ್ರಾಮಗಳಿಗೆ ಸೇರಿದ, ಅಂದರೆ ದಿನಾಂಕ 21 - 02 - 2004ರ ಸರ್ಕಾರದ ಆದೇಶ 
ಸಂಖ್ಯೆ ನಅಇ 193 ಬೆಂಭೂಸ್ವಾ 2004 ರಲ್ಲಿ ಹೆಸರಿಸಿರುವ ಗ್ರಾಮಗಳಲ್ಲಿ ಅರ್ಕಾವತಿ ಬಡಾವಣೆ ನಿರ್ಮಿಸಲು ಭೂಸ್ವಾಧೀನಪಡಿಸಿಕೊಳ್ಳಲಾಗುವ ಪ್ರತಿ ಎಕರೆ 
ಜಮೀನಿಗೆ ಶೇ .45ರಷ್ಟು ನಾಗರೀಕ ಸೌಲಭ್ಯಕ್ಕೆ ಮೀಸಲಿಟ್ಟು ಉಳಿಕೆ ಶೇ . 55ರಷ್ಟನ್ನು ವಸತಿ ನಿವೇಶನಗಳನ್ನಾಗಿ ವಿಂಗಡಿಸಿ ಪ್ರತಿ ಎಕರೆಗೆ ಶೇ . 60 :40 ರನ್ವಯ 
ಭೂಮಾಲೀಕರಿಗೆ ಶೇ .40ರಷ್ಟು ಅಂದರೆ ಪ್ರತಿ ಎಕರೆಗೆ 9583 ಚ. ಅಡಿ ಅಭಿವೃದ್ಧಿಪಡಿಸಿದ ನಿವೇಶನವನ್ನು ನೀಡಲು ಈಗಾಗಲೇ ಭೂಸ್ವಾಧೀನ ಕಾಯ್ದೆಯಡಿ 
ಪರಿಹಾರ ಪಡೆದುಕೊಂಡಿರುವ ಭೂಮಾಲೀಕರಿಗೆ ಈ ಸೌಲಭ್ಯ ಅನ್ವಯವಾಗುವುದಿಲ್ಲವೆಂಬ ಷರತ್ತಿನೊಂದಿಗೆ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ .ಎಸ್. ಪ್ರೇಮಚಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 858 

ನಗರಾಭಿವೃದ್ಧಿ ಇಲಾಖೆ. 


COMMERCE & INDUSTRIES SECRETARIAT 


Sub : Approval to the Project Proposal of M /s. Jai Bhole Cement Combine Pvt. Ltd ., to establish a 

“ 2 MMTPA Capacity Slag Base Grinding Unit with 24 MW Thermal Power Plant” at Bellary . 
Read : Proceedings of the 24th State High Level Clearance Committee ( SHLCC ) Meeting held on 

24 - 01 - 2011. 
Preamble : 

M /s. Jai Bhole Cement Combine Pvt. Ltd ., proposes to establish a “ 2 MMTPA Capacity Slag Base Grinding Unit with 24 MW 
Thermal Power Plant” at Bellary , with an investmentof Rs.321 Crores, generating employment to about 310 persons. 

In the 24th State High Level Clearance Committee (SHLCC ) meeting held on 24 .01.2011 , the proposal of the Company was 
discussed and approved. 

Government has examined the recommendations made by the State High Level Clearance Committee in the 24th meeting 
held on 24 .01.2011, in all aspects. 

Hence the following Order. 


2007 - 0 


FDE :37 ODZIE , TODOROD , we 38, gono 


0805 


GOVERNMENT ORDER NO. CI 55 SPI 2011, BANGALORE DATED : 23 -02- 2011 
Government is pleased to accord in principle approval to the project proposal of M /s . Jai Bhole Cement Combine Pvt. Ltd ., 
to establish a “ 2 MMTPA Capacity of Slag Base Grinding Unit with 24 MW Thermal Power Plant” at Bellary , with an investment of Rs . 
321 Crores ,generating employment to about 310 persons and extend the following infrastructure facilities, incentives and concessions . 
INFRASTRUCTURE FACILITIES : 
1. Land : 

200 acres of land at a suitable location in Bellary District to be acquired and allotted by KIADB as 

SUC . 
Water : 

400 KLPD of water from nearest water source , subject to approval of the Water Resources 

Department 
Power : 

7 MW to serviced by GESCOM . 
4 . Incentives & 

As per applicable Industrial Policy of the State . 
Concessions 
GENERAL TERMS AND CONDITIONS : 

1. Environment : The promoters to obtain CFE and CFO from KSPCB and environmental clearance from MOEF , GOI. 
2 . Employment : The Company shall prepare a plan for development of Human Resources required for the project, train local 

people and provide employment to these trained local youth and comply with the provisions of Industrial Policy of Govt. of 
Karnataka . A copy of Human Resources Development plan shall be sent to the Commissioner for I. D . & Director of 

Industries and Commerce for monitoring . 
3 . Vendor Development : Wherever there is scope for vendor development for the project, the company shall prepare a 

vendor development plan , develop local vendors and procure the required inputs , components and sub assemblies from 
these local vendor units . A copy of the vendor development plan shall be sent to the Commissioner for I. D . & Director of 

Industries and Commerce for monitoring. 
4 . Social Infrastructure Development : The Company is advised to take up social infrastructure development projects in the 

vicinity of the proposed location of the unit. A copy of such projects shall be sent to the Commissioner for I.D . & Director of 

Industries and Commerce for monitoring. 
5 . Others : 

a ) The project proponents shall provide employment to at least one member of the family of each land looser if 

the land is being acquired through KIADB. 
The project proponents shall adopt rainwater harvesting, waste water recycling and water conservation 
techniques . Zero discharge facility should be adopted wherever applicable . 
The promoters shall take all statutory and other necessary clearances from the competent authorities 
including Gol and shall submitmilestones/progress in implementation of the project regularly , which will be 

monitored by the Department. 
This approval is valid for a period of four years from the date of issue. 


c ) 


By Order and in the name of the Governor of Karnataka 

A . V . SRINIVASA DIKSHIT 

Desk Officer (Technical Cell) 
Commerce & Industries Department 


P . R . 652 


COMMERCE & INDUSTRIES SECRETARIAT 
Sub : Approval to the Project Proposal of M /s . Flamingo Power Pvt. Ltd ., establish a " 2 x 660 MW Thermal 

Power Plant" in Belgaum District. 

Read :- Proceedings of the 24th State High Level Clearance Committee (SHLCC ) Meeting held on 24 -01- 2011 . 
Preamble : 

M /s. Flamingo Power Pvt. Ltd ., proposes to establish a “ 2 x 660 MW Thermal Power Plant" at a suitable location in Belgaum 
District, with an investment of Rs. 5902.80 Crores, generating employment to about 1600 persons . 

In the 24th State High Level Clearance Committee (SHLCC ) meeting held on 24 .01.2011, the proposal of the Company was 
discussed and approved . 

Government has examined the recommendations made by the State High Level Clearance Committee in the 24th meeting 
held on 24 .01.2011, in all aspects. 
Hence the following Order. 

GOVERNMENT ORDER NO. CI60 SPI 2011, BANGALORE DATED : 23 - 02 - 2011 
Government is pleased to accord in principle approval to the Project Proposal of M /s. Flamingo Power Pvt. Ltd ., to establish 
a “ 2 x 660 MW Thermal Power Plant" at a suitable location in Belgaum District ,with an investment of Rs. 5902. 80 Crores, generating 
employment to about 1600 persons and extend the following infrastructure facilities , incentives and concessions . 


INFRASTRUCTURE FACILITIES : 

1 . Land : 


1000 acres to be acquired and allotted by KIADB as SUC at a suitable location in Belgaum 
District 


೧೪೨೦ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಮೇ ೫, ೨೦೧೧ | 


ಭಾಗ - ೧ 


ಣ 


Water : 

150000 KLPD of water from Krishna River, subject to approval of the Water Resources 

Department. 
Power : 

Required power during construction phase to be serviced by HESCOM 
4 . Incentives & 

As per applicable Policy / Government Order of the State for Power Plants . 
Concessions 
GENERAL TERMS AND CONDITIONS : 

Environment : The promoters to obtain CFE and CFO from KSPCB and environmental clearance from MOEF, GOI. 
2 , Employment : The Company shall prepare a plan for development of Human Resources required for the project, train local 

people and provide employment to these trained local youth and comply with the provisions of Industrial Policy of Govt . of 
Karnataka . A copy of Human Resources Development plan shall be sent to the Commissioner for I. D . & Director of 
Industries and Commerce formonitoring . 
Vendor Development : Wherever there is scope for vendor development for the project, the company shall prepare a 
vendor development plan , develop local vendors and procure the required inputs , components and sub assemblies from 
these local vendor units . A copy of the vendor developmentplan shall be sent to the Commissioner for I.D . & Director of 
Industries and Commerce for monitoring. 
Social Infrastructure Development : The Company is advised to take up social infrastructure development projects in the 
vicinity of the proposed location of the unit . A copy of such projects shall be sent to the Commissioner for I. D . & Director of 
Industries and Commerce for monitoring . 
Others : 

a) The project proponents shall provide employment to at least one member of the family of each land looser if 

the land is acquired through KIADB . 
b ) The project proponents shall adopt rainwater harvesting , waste water recycling and water conservation 

techniques. Zero discharge facility should be adopted wherever applicable . 
The promoters shall take all statutory and other necessary clearances from the competent authorities 
including GOI and shall submit milestones /progress in implementation of the project regularly , which will be 

monitored by the Department. 
This approval is valid for a period of three years from the date of issue. 


By Order and in the name of the Governor of Karnataka 

A . V . SRINIVASA DIKSHIT 

Desk Officer (Technical Cell) 
Commerce & Industries Department 


P . R . 653 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 


ವಿಷಯ : ಕುಮಾರಿ ಕವಿತಾ ಯು . ತಳದ, ರೇಷ್ಠ ಪ್ರವರ್ತಕರು ಇವರ ಪರಿವೀಕ್ಷಣಾ ಅವಧಿ ವಿಸ್ತರಿಸುವ ಬಗ್ಗೆ . 
ಓದಲಾಗಿದೆ: 1. ಅಧಿಕೃತ ಜ್ಞಾಪನ ಸಂಖ್ಯೆ : ಸಿ1 ( 5) ರೇಪ್ರವ / ಪಅವಿ/56 /2007 - 08, ದಿನಾಂಕ: 18 -10 - 2010. 

2. ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೆಶಕರು ಇವರ ಪತ್ರ ಸಂಖ್ಯೆ: 

ಸಿ1(5)/ರೇಪ್ರವ / ಪಅವಿ/56 /2007 - 08, ದಿನಾಂಕ: 18 - 10 - 2010. 
ಪ್ರಸ್ತಾವನೆ : 

ಕುಮಾರಿ ಕವಿತಾ ಯು . ತಳದ, ರೇಷ್ಮೆ ಪ್ರವರ್ತಕರು, ರೇಷ್ಮೆ ಉಪ ನಿರ್ದೇಶಕರ ಕಛೇರಿ, ಜಿಲ್ಲಾ ಪಂಚಾಯತ್, ಬೆಳಗಾಂ ಇವರು ರೇಷ್ಮೆ 
ಪ್ರವರ್ತಕರ ಹುದ್ದೆಗೆ ನೇಮಕಗೊಂಡು ದಿನಾಂಕ: 30 - 4 - 2005 ರಂದು ಕರ್ತವ್ಯಕ್ಕೆ ಹಾಜರಾಗಿರುತ್ತಾರೆ. ಇವರ ಪರಿವೀಕ್ಷಣಾ ಅವಧಿಯನ್ನು ದಿನಾಂಕ: 
29 -5 -2007 ರಂದು ಘೋಷಿಸಬೇಕಾಗಿತ್ತು. ಆದರೆ ಸದರಿಯವರು ಹುದ್ದೆಗೆ ನಿಗದಿಪಡಿಸಿದ ಇಲಾಖಾ ಪರೀಕ್ಷೆಗಳನ್ನು ನಿಗದಿತ ಅವಧಿಯಲ್ಲಿ ಪಾಸು 
ಮಾಡಿಕೊಳ್ಳದೇ ಪರೀಕ್ಷೆಯನ್ನು ದಿನಾಂಕ 3 - 12 - 2009 ರಂದು ಪಾಸು ಮಾಡಿಕೊಂಡಿರುತ್ತಾರೆ. ನೇಮಕಾತಿ ಪ್ರಾಧಿಕಾರವಾದ ರೇಷ್ಮೆ ಕೃಷಿ ಅಭಿವೃದ್ದಿ 
ಆಯುಕ್ತರು ನೌಕರರ ಪರಿವೀಕ್ಷಣಾ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ( ಪರಿವೀಕ್ಷಣಾ) ನಿಯಮಗಳು 1977 ರ ನಿಯಮ 4 (1) ( ii ) ರನ್ವಯ 
ಒಂದು ವರ್ಷದ ಅವಧಿಗೆ ಅಂದರೆ ದಿನಾಂಕ: 30 -4 - 2007 ರಿಂದ 29 - 4 - 2008 ರವರೆಗೆ ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರಲ್ಲಿ ಆದೇಶದಲ್ಲಿ 
ವಿಸ್ತರಿಸಿ ಆದೇಶಿಸಿದ್ದು, ನೌಕರರ ಪರಿವೀಕ್ಷಣಾ ಅವಧಿಯನ್ನು ದಿನಾಂಕ: 30 -4 - 2008 ರಿಂದ 3 -12 - 2009ರವರೆಗೆ ವಿಸ್ತರಿಸಿ ಆದೇಶಿಸುವಂತೆ ಮೇಲೆ 
ಓದಲಾದ ಕ್ರಮ ಸಂಖ್ಯೆ (2) ರ ಪತ್ರದಲ್ಲಿ ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೆಶಕರು ಸರ್ಕಾರವನ್ನು ಕೋರಿರುತ್ತಾರೆ. 

ರೇಷ್ಮೆ ಆಯುಕ್ತರ ಕೋರಿಕೆಯಂತೆ ನೌಕರರ ಪರಿವೀಕ್ಷಣಾ ಅವಧಿಯನ್ನು ವಿಸ್ತರಿಸುವ ವಿಷಯವನ್ನು ಸರ್ಕಾರವು ಪರಿಶೀಲಿಸಿದ್ದು , ನೌಕರರ 
ಕಾರ್ಯನಿರ್ವಹಣಾ ವರದಿಯು ತೃಪ್ತಿಕರವಾಗಿದ್ದು, ನೌಕರರು ನಿಗದಿತ ಇಲಾಖಾ ಪರೀಕ್ಷೆಗಳನ್ನು ಪಾಸುಮಾಡಿಕೊಂಡಿರುವುದರಿಂದ ಅವರ ಪರಿವೀಕ್ಷಣಾ 
ಅವಧಿಯನ್ನು ನಿಗದಿಪಡಿಸಿದ ಇಲಾಖಾ ಪರೀಕ್ಷೆಗಳನ್ನು ಅವರು ಪಾಸು ಮಾಡಿದ ದಿನಾಂಕದವರೆಗೆ ವಿಸ್ತರಿಸಲು ತೀರ್ಮಾನಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ವಾಕೈ 06 ರೇವಿ2011, ಬೆಂಗಳೂರು, ದಿನಾಂಕ: 4 - 3 - 2011 . 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಕುಮಾರಿ ಕವಿತಾ ಯು . ತಳದ, ರೇಷ್ಮೆ ಪ್ರವರ್ತಕರು, ರೇಷ್ಮೆ ಉಪ ನಿರ್ದೇಶಕರ 
ಕಛೇರಿ, ಜಿಲ್ಲಾ ಪಂಚಾಯತ್, ಬೆಳಗಾಂ ಇವರ ಪರಿವೀಕ್ಷಣಾ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ( ಪರಿವೀಕ್ಷಣಾ) ನಿಯಮಗಳು 1977 ರ 
ನಿಯಮ 4(1)(i) ರನ್ವಯ ದಿನಾಂಕ: 30 - 4 - 2008ರಿಂದ 3 - 12 - 2009 ರವರೆಗೆ ವಿಸ್ತರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಭಾರತಿ ಆರ್ . ನಾಯಕ್ 
ಪಿ . ಆರ್ 654 

ಪೀಠಾಧಿಕಾರಿ (ರೇಷೆ), 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


231 - 0 


FIDES37 ODZIE , Todowao , we 3 , 9000 


0990 


INFORMATION TECHNOLOGY, BIO TECHNOLOGY AND SCIENCE AND TECHNOLOGY 

SECRETARIAT 


Sub :- Karnataka Electronics Hardware Policy - 2011 . 
Preamble : 

Indian Electronics equipments production is estimated to be about 50 billion US dollars, expected to double in about 5 years 
time, as the CAGR is about 26 % . Karnataka s contribution in the growing Electronics Market is just 6 % . There is a huge gap between 
demand and supply in the domestic Electronics Hardware Market. There is tremendous scope for Electronics Hardware 
Manufacturing in the country . Hence it was felt that it is time for Karnataka to take aggressive and Industry - friendly steps to promote 
Electronics Hardware manufacturing. 

There has never been a policy in Karnataka, exclusively for Electronics Hardware Manufacturing. The Policy document has 
been prepared in consultation with the Industries and Industry Association . 
Hence , the order. 

GOVERNMENT ORDER NO . ITD , 09 PRM 2008 , BANGALORE, DATED : 29 -01- 2011. 
In the cirumstances explained in the preamble, Government are pleased to announce the Electronics Hardware Policy for 
Karnataka State -2011 as annexed to this Government Order. 

The Karnataka Electronics Hardware Policy - 2011 shall come into force with immediate effect and shall remain in force for a 
period of 5 years or till the issuse of a revised Karnataka Electronics Hardware Policy. 

This order issues with the concurrence of finance department vide their U .O . Note No: FD 301 EXP . 2/2010 Dated 
14 - 10 2010 . And Planning Department Concurrence Vide their U .O . Note No : PD 2 FRO 2009 Dated : 03-03 -2009. 


By Order and in the name of the Governor of Karnataka 

Ashok kumar C . Manoli 
Principal Secretary to Government, 
Department of Information Technology, 
Bio Technology and Science & Technology 


ANNEXURE 

Karnataka Electronics Hardware Policy 
PREAMBLE : 

Global Electronics Hardware manufacturing Market is estimated to be 1500 Billion USD , over 45 % of which is in the Asia 
Pacific region . China, South Korea, Malaysia , Singapore , Taiwan and Thailand together produce 92 % of electronics goods in Asia 
Pacific region . India s share is just 1.5 % in the Asia Pacific region . India s eletronic equipment consumption which was estimated at 
around 28. 2 Billion USD in 2005 is expected to reach 126 .7 Billion USD by 2010 and 363 Billion USD by 2015 , growing at a CAGR of 
29 .8 % . Indian electronics equipment production was estimated to be about 11 Billion USD in 2005 , expected to reach 58 Billion USD in 
2010 and 155 Billion USD in 2015 , growing at a CAGR of 26 . 9 % . It is estimated that Karnataka s contribution in India s Electronic 
hardware market is just 6 % . Looking at these figures , there is tremendous scope for electronic hardware manufacturing in India , as at 
present most of the consumption is met out of imports . Karnataka has a great opportunity as there is tremendous potential in this field . 

Neighbouring States like Tamil Nadu , Maharashtra an Andhra have a comparatively larger share in the Electronic hardware 
manufacturing . Tamil Nadu has scored over Karnataka in Electronics hardware manufacturing as Nokia , Ericsson , Samsung , Motorola 
etc. have their manufacturing units in and around Chennai. 

The Electronic hardware sector has a lot of potential for large -scale employment of ITI graduates , Diploma holders, 
hardware engineers etc . The sector does not require high -end knowledge . Semi- skilled persons with some training can also be 
employed in this sector. The State has advantages in low cost skilled / technical manpower over other States. The State has to take 
initiative of dismantling barriers to investments and luring leading Electronic hardware manufacturers . The State already has 
advantages , as Bangalore is a global hub for R & D activity , a booming software industry , English speaking population and competitive 
managerial excellence . The State can encourage electronic hardware manufacturing cluster parks taking advantage of the 
semiconductor designing activities , especially in VLSI and embedded software , which form important components of electronic 
hardware products . In other words , Karnataka and Bangalore in particular have the ideal ecosystem for development of Electronics 
hardware sector. 

OBJECTIVES 
To facilitate , promote and develop the Electronics Hardware Manufacturing Sector in the State ofKarnataka so as to 

a ) Make it competitive in the Domestic and Internationalmarkets , 
b ) Make Karnataka the world s preferred new destination for investments in high -value added Electronics Manufacturing, and 

c ) Make Karnataka the leader in India and Asia . 
2 OPPORTUNITIES FOR KARNATAKA 
Electronics Hardware Manufacturing (Which is a mix of very light and light to moderately heavy engineering) holds many opportunities 
for the State of Karnataka: 


0899 


FDE :37 ODZE, TO DILDO , we 3 , 9000 


2007 - 0 


a million high - quality jobs for our rural youth , and for our educated many ; 
opportunity to attract potential investments into the State ; 
dispersal of prosperity beyond Bangalore , across our entire State ; 
realization of the creative potential of our innovation -catalyst institutions such as IISc and public sector enterprises such as 
BEL and HAL ; 
utilization of the skills-base of our numerous Engineering colleges , polytechnics , and schools ; 
the opportunity to attract to Karnataka our human resources who are trained in high -technology areas in India and abroad ; 
As a corollary benefit, offering the IT and ITES industries a growing and enduring market. 

EFFECTIVE DATE 
This Policy shall come into force with effect from the date of issue of the Government Order in this regard and shall remain in force for 
a period of five years from such date or till the issue of a new or revised Hardware Policy . 
4 DEFINITION 
For the purpose of this Policy , “ Electronics Hardware Sector” shall mean , but not be restricted to , Electronics Hardware for IT , 
Telecommunications, Defence, Medical , Industrial, Automotive , Consumer products, applications and components , parts , and 
accessories for the aforesaid products and applications . 
5 ELIGIBILITY 
This Policy shall cover new units in the Electronics Hardware Sector as well as the Electronics Hardware manufacturing ( including 
contractmanufacturing ) units governed by the EOU scheme of the EXIM Policy of Government of India and hereinafter referred to as 
Electronics Hardware Unit (EHU ). 
6 MARKETING 
A “Destination Karnataka Team " shall be set up , consisting of members from the Government and Industry , to make efforts to 
proactively market Karnataka as the preferrred destination in the region for investments in manufacturing of Electronic Hardware 
products. The composition of this team along with responsibilities will be notified in due course . 
7 KARNATAKA ELECTRONICS INNOVATION FUND 
High -value-added electronics manufacturing is feasible only with innovation and creation of Intellectual Property ( IP ). To stimulate 
innovation and creativity in the State , the Government will launch the Karnataka Electronics Innovation Fund with an initial corpus of 
Rs . 25 Crores, which will provide funding to entrepreneurs for developing new products that will in turn be manufactured in the State . 
The corpus shall be utilized for funding the developmentof new products as follows : 
7. 1 Developing vendor resources with a focus on indigenization of quality tooling for electronic products. 
7 .2 Grants to encourage Research and Development (R & D ) activities. 
7 .3 Towards research grant for innovative electronic hardware products. A sum of Rs. 5 lakhs or 50 % of the total cost for each 
activity, whichever is less, will be provided as grant towards research taken up by a start- up entrepreneur who is an Engineeing 
graduate , having an annual turnover of less than Rs. 100 Lakhs. 
The selection of projects for such funding will be totally transparent, with each proposal examined by a committee of relevant 
experts.Each project will also be regularly monitored to ensure proper execution , and successful projects will pay a royalty to the Fund , 
when commercial sales start, for each product produced. 
8 PROMOTION STRATEGIES 
8 . 1 Deregulating Business Environment and Infrastructure Support: 
Creating high - class infrastructure facilities all over the State shall receive the highest priority from the Government, which shall 
encourage participation of the private sector, wherever practical, in developing such infrastructure, which shall include : 
8 . 1.1 Setting up of Electronics Hardware Manufacturing Hubs (EHMH ) with world -class facilities, as detailed below . 
8 . 1.2 The EHMHs will be laid out keeping in mind the latest international standards of town and country planning and being made 
environment- friendly with proper segregated disposal mechanism and landscaped lung space. The detailed policies with regard to the 
said Hubs have been laid down elsewhere in this Policy . 
8 . 1.3 Development of complimentary infrastructure such as Roads , Railways , etc ., ensuring proper connectivity between the 
Industrial belt and the apropriate Airport / Seaport / Railway stations. 
8 .1 .4 The Government shall make efforts to increase the number of trains and aircraft operating to and from major cities of 
Karnataka to facilitate better movement of goods and passengers . 
9 ELECTRONICS HARDWARE MANUFACTURING (EHM ) HUBS 
Almost all of the present electronics hardware manufacturing activity in the country is characterized by low value addition , since it 
consists mostly of mere assembly activities. Karnataka State has wishes to be a leading destination for the electronics hardware 
manufacturing industry by focusing on and encouraging high -technology , high -value -added electronics products . Towards this goal, 
the State shall create an integrated Manufacturing Ecosystem for a set of select sunrise domains such as Aerospace , Alternative 
(Solar ) Energy , Medical Electronics, Automotive Electronics, and Embedded Systems. 
The Electronics Hardware Manufacturing Hubs (EHMH ) shall be set up in the following corridors identified , which shall be operated in 
line with the Special Economic Zone policy : Bangalore - Tumkur ( for semiconductors, alternative / solar energy , aerospace , medical 
electronics, and embedded systems); West Karnataka ( Shimoga -Hassan , for manufacture of electronics components , plastics, metal 


XIDO - O 


FIDES37 ODZIE , Rooiwao , we 3 , 9000 


0892 


fabrication , and for electronics manufacturing services); North Karnataka (Hubli -Dharwar, for automotive electronics , high -tech 
machining , and high -tech tooling); and Mysore - Nanjangud (existing electronics hardware manufacturing base ) for medical 
electronics and computer peripherals . The Western EHMH and the Northern EHMH will connect to the Southern EHMHs of Bangalore 
/ Mysore, and Bangalore wil be the logistics center for air- freight, and will connect to Chennai through a high -quality road network for 
ocean freight 
9. 1 Each EMH Hub will comprise : 
9 . 1.1 . Large tracts of Land fashioned as SEZs/Hardware Technology Parks. Land will be made available only on a thirty -year 
renewable lease, for a very low , attractive fee . 
9 . 1. 2 Educational institutions freshly oriented towards our focus areas: Aerospace, Alternative /Solar Energy , Medical 
Electronics , Automotive Electronics , and Embedded Systems. 
9. 1 .3 Internationally accredited Testing Labs , Product Qualification Houses , Certification Agencies etc . 
9 . 1 . 4 A single -window Clearance Agency of the Government to speedily and effectively handle statutory matters-Labour, 
Pollution Control, Power,etc . 
9 . 1.5 A Facilitation Agency for quick removal of roadblocks. 
9 . 1 .6 Power Plants ; Voice and High - Speed Data Transmission Networks; Utilities (such as Fire Station , Police Station , etc ) 
9 . 1. 7 

Hotels , Business Centres , shared Canteens, etc . 
9 .2 

In order to meet the above objectives , each EHM Hub Shall feature : 
9 .2 . 1 

500 acres of land at each of the Electronics Hardware Manufacturing Hubs will be made available to EHM industry . The 
EHMH would be set up on PPP mode, with Government support in the form of viability gap funding (VGF ) upto 20 % of the project cost. 
9.2 .2 200 acres at each EHMH shall be reserved for a few large units (on a ready - to - install basis ) that commit a minimum 
investment of Rs . 100 crores each . 
9 . 2 . 3 50 acres at each EHMH shall be reserved for testing labs, warehouses , Customs/Excise / Sales Tax and other 
regulatory authority offices , and privately - run public amenities such as creches , transport, etc . 
9 .2.4 Flexibility in labour laws will be made without affecting the overall interest of labour but keeping in mind the cyclical 
nature of labour requirements ; 
9 . 2 .5 

Flexibility in industrial-land use for sub -leasing to ancillaries , vendors , and employee accommodation within the same 
complex; 

The Government shall , by way of an appropriate notification , declare the areas that it deems fit for Electronic Hardware 
Manufacturing Hubs . Each EHMH shall be notified as SEZ , after receipt of applications from the intending units and developed as a 
Hub with world - class facilities to attract potential investors . This would include provision for capative development of power for the 
requirements of the units set up in the park . Provision would be made for adequate water and other like facilities . 
10 . FISCAL INCENTIVES AND CONCESSIONS : 
Fiscal Incentives would be provided as per Karnataka Industrial Policy 2009-2014 ( Incentives ) to units located in Zone 4 
would be as applicable to Zone 3). 

Investment Promotion Subsidy 
Micro Mfg . Enterprises 
Zone- 1: 25 % VFA (max. Rs. 10 .0 lakhs) 
Zone - 2 : 20 % VFA (max . Rs. 7 .5 lakhs) 
Zone - 3 : 15 % VFA (max . Rs. 5 .0 lakhs) 

Zone - 4 : Nil 
b ) 

Small Mfg . Enterprises 
Zone-1 : 20 % VFA (max. Rs. 20 .0 lakhs) 
Zone-2 : 15 % VFA (max. Rs. 15 .0 lakhs ) 
Zone -3 : 10 % VFA (max. Rs. 10 .0 lakhs ) 

Zone-4 : Nil 
Med . Mfg . Enterprises ( Those who employ minimum 25 workers ) 
Zone -1: Rs. 30 lakhs 
Zone- 2 : Rs. 20 lakhs 
Zone- 3 : Nil 
Zone -4 : Nil 


9 . 3 


10. 1 . 


Notes: 


(i) 


25 % of the subsidy sanctioned amount will be released every year on refund basis towards the payments made by the 
unit in respect of gross VAT, ESI and PF and power tariff . 
In cases of enterprises which do not use power and not covered under VAT, EPF, ESI, the investment subsidy will be 
released against the loan dues . 
This incentive is available to enterprises availing term loan to an extent ofmimimum 50 % cost of fixed assets only . 
The unit shall avail the sanctioned subsidy within the period of five years . 


୦୭୯ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೫ , ೨೦೧೧ 


2007 - 0 


10 .2 Additional subsidy to SC /ST, Women , Physically challenged , Ex -Servicemen , Entrepreneurs and enterprises coming up in 

most backward taluks of Hyderabad Karnataka Region . 
Additional 5 % subsidy subject to a Maximum of Rs. 1.00 lakh , Rs. 3.00 lakhs and Rs . 5.00 lakhs for Micro , Small and Medium 
Manufacturing Enterprises respectively . 
10 . 3 Exemption from Stamp Duty 
MSME , Large and Mega Projects : 
Stamp Duty be paid in respect of (i) loan agreements , credit deeds, mortgage and hypothecation deeds executed for availing term 
loans from State Government and or State Financial Corporation , Industrial Investment Development Corporation , National Level 
Financial Institutions , Commercial Banks, RRBS , Co -operative Banks, KVIB /KVIC ,Karnataka State SC /ST Development Corporation , 
Karnataka State Minority Development Corporation and other institutions which may be notified by the Government from time to time 
for the initial period of five years only and (ii) for lease deeds, lease -cum -sale and absolute sale deeds executed by Industrial 
Enterprises in respect of Industrial plots , sheds , Industrial tenements , by KIADB , KSSIDC , KEONICS , Industrial Co -operatives and 
approved private Industrial estates shall be exempted as below : 

Zone - 1: 100 % 
Zone- 2 : 100 % 
Zone-3 : 75 % 

Zone - 4 : Nil 
10 . 4 Concessional Registration Charges 
MSME , Large and Mega Projects: 
For all loan documents and sale deed as specified in 2 above , the registration charges shall be at a concessional rate of Re.1 per Rs . 
1000 . 
Note : (i) The exemption of stamp duty and concessional registration charges are also applicable to lands purchased under 
Section 109 of the KLR Act and also for direct purchase of industrially converted landsfor the projects approved by 
SHLCC /SLSWCC /DLSWCC . This incentive will also be applicable for the land transferred by KIADB to land owners as compensation 
for the acquired land . 

( ii) The exemption of stamp duty and concessional registration charges are also available for registration of final sale 
deed in respect of lands , sheds , plots , industrial tenements after the expiry of lease period at the rate as specified in the Industrial 
Policy which was in vogue at the time of execution of lease -cum -sale deed . 
10 .5. Waiver of Conversion Fine 
MSME , Large and Mega Projects : 
The payment of conversion fee for converting the land from agriculture use to indusrial use including for development of industrial 
areas by private investors will be waived as detailed below : 

Zone - 1 : 100 % 
Zone - 2 : 100 % 
Zone- 3 75 % 
Zone-4 : 

Note : The Waiver of conversion fine will be on reimbursement basis after implementation of project. 
10 .6 

Exemption from Entry Tax 
MSME , Large and Mega Projects : 
In Zone- 1,2 and 3 : 
100 % exemption from payment of ET on Plant and Machinery and Capital Goods for an initial period of 3 years from the date of 
commencement of project implementation . For this purpose, the term , Plant and Machinery and Capital Goods also includes plant and 
machinery , equipment etc., Including machineries for captive generation of Electricity . 
On raw materials, inputs , component parts & consumables (excluding petroleum (products ) (wherever applicable) for a period of 5 
years from the date of commencement of commercial production . 
Zone – 4 Nil 
10 .7 Incentives for Export Oriented Enterprises 
MSME, Large and Mega Projects: 
(i) Exemption from payment of ET 
For 100 % EOUS, 100 % exemption from payment of ET on Plant and Machinery and Capital Goods for an initial period of 3 years 
from the date of commencementof project implementation irrespective of Zones . 
For other EOUS, (Minimum Export obligation of 25 % of their total turnover ) 100 % exemption from payment of ET on raw material, 
inputs , component parts & consumables (excluding petroleum products ) for an initial period of 3 years from the date of commencement 
of commercial production in zone, 1, 2 , 3 and 50 % in Zone 4 . 
(ii) Refund of Certification Charges : 
Refund of expenses incurred for compulsory marking like Conformity Europeene (CE ), China Compulsory Certificate (CCC ) etc., to the 
extent of 50 % of expenses subject to a maximum of Rs. 2.00 lakhs per unit for both 100 % and other EOUs in all zones. 


Nil 


2007 - 0 


FRIDF &37 ODZIE, Todowo, se B , 9000 


୦୭୪ 


50 


10.8 Subsidy for setting up ETPs 
MSME , Large and Mega Projects : 
One time capital subsidy upto 50 % of the cost of Effluent Treatment Plants (ETPs), subject to a ceiling of Rs. 100 lakhs per 
manufacturing enterprise in Zone - 1,2 & 3 and a ceiling of Rs. 50 lakhs in Zone -4 . 
10 .9 

Interest Free Loan on VAT 
Large and Mega Projects : 
All new large and mega manufacturing Enterprises established in Zone- 1,2 and 3 shall be offered interest free loan on VAT as 
specified below : 
Investment Min . Direct Emp. (Nos.) 

Quantum of interest free loan 
range on fixed 
assets (Rs. In Crores ) 
10 (Value of plant 

Minimum 100 employment and 50 % assessed gross VAT for initial 5 years 
& machinery) additional 20 employment for 

subject to the max. of 100 % of total value of 
every Rs . 10 Crore investment 

fixed assets . Repayment of the loan shall be 

in 3 annual instalments after 5 years . 
51-250 

Minimum 200 employment and 50 % of assessed gross VAT for 
additional 20 employment for 

initial 6 years subject to the max . of 75 of 
every Rs . 10 Crore investment 

total value of fixed assets . Repayment of the 
loan shall be in 3 annual instalments after 6 

years . 
251- 1000 Minimum 400 up to Rs. 300 

25 % of assessed gross VAT for 
Crores and 50 

initial 7 Years subject to the max . of 50 % of 
additional employment for 

total value of fixed assets. Repayment of the 
every Rs. 100 Crores 

loan shall be in 4 annual instalments after 7 
additional investment 

years . 
1001 - 3000 Minimum 750 for Rs. 1000 

25 % of assessed gross VAT for 
Crores and additional 25 for 

initial 10 years subject to the max of 50 % of 
every Rs. 100 Crores 

total value of fixed assets. Repayment of the 
additional investment 

loan shall be in 4 annual instalments after 10 
years . 


More than 3000 


1250 


25 % of assessed gross VAT for initial 15 
years subject to the max. of 50 % of total 
value of fixed assets . Repayment of the loan 
shall be in 5 annual instalments after 12 
years . 


Zone- 4 : Nil 


10 . 10 Anchor Unit Subsidy 
Anchor unit subsidy of Rs. 100 lakhs shall be offered for the first two manufacturing Enterprises with minimum employment of 100 
members and minimum investment of Rs . 50 Crores in each of the taluks coming in Zone- 1,2 & 3 will be offerd . This subsidy will be 
applicable only in taluks where no industrial Enterprises with investment of Rs. 50 Crores and above exist at present. 
10 . 11 Special incentives for Enterprises coming up in low HDI districts 
Only for Large & Mega Projects : 
New large scale Enterprises setting up facilities in six districts having bottom most Human Development Index (HDI) and employing 
atleast 75 % local persons as defined in the Sarojini Mahishi recommendations will be offered 75 % reimbursement of expenditure on 
account of contribution towards Employees State Insurance (ESI) and Employees Provident Fund (EPF) Scheme for a period of initial 
five years . 
However, these benefits over a period of five years will be limited to 25 % of value of fixed capital investment . The amount of 
reimbursement will be paid annually based on minimum statutory limit subject to the condition that the unit has paid its contribution 
towards ESI & EPF on the due dates . Following are the six districts having bottom most Human Development Index : 
SL .No. District 

HDI* ( 2001) 
| 1 Bagalkot 

0 .591 
Bijapur 

0 .589 
| 3 Koppal 

0 .582 
Chamarajanagar 

0 . 576 
Gulbarga 

0 .564 
Raichur 

0 .547 
* As per Karnataka Human Development Report - 2005 published by the Department of planning & Statistics, Government ofKarnataka. 


୦୨୭a 


FDESBF Dos , Todowod, toe 3 , 9000 


2007 - 0 


10 . 12 Interest Subsidy 
Micro manufacturing enterprises: Interest subsidy @ 5 % on term loans , the interest subsidy is payable only on the interest actually 
paid to financial institutions and not defaulted in payment of principle or interest instalments . The amount of interest subsidy will be 
effective rate of interest (after deducting interest subsidy) receiveable by any institutions / under any Government of India scheme or 
5 % per annum whichever is less. The period of interest subsidy is 5 years , 4 years and 3 years in Zone -1 , Zone2 and Zone 3 
respectively . 
10 . 13 Exemption from Electricity Duty 
Micro & Small Mfg . Enterprises : 100 % exemption of electricity duty / tax for the initial period of five years , four years and three years in 
Zone-1 , Zone- 2 and Zone - 3 respectively. 
10 . 14 Technology Upgradation , Quality Certification and Patent Registration 
Micro & Small MFg. Enterprises : 
(i) Interest Subsidy on TU Loan : Zone -1 ,2 ,3,: 5 % on loans availed from KSFC , KSIIDC & Scheduled Commercial Banks which are 
not covered under CLCSS of GOI. 

ISO series certification : Zone - 1,2 ,3 & 4 :75 % of cost (max. Rs. 75 ,000 ) 
BIS Certification : 50 % of fees payable to BIS . (max . Rs . 20 , 000 ) and 25 % of cost (max . Rs. 50 ,000 ) for purchase of testing 
equipments as approved by BIS . 
Patent registration : 75 % of cost of fees payable to Patent Office (max. Rs. 1.25 lakhs) and 50 % of cost (max . Rs. 

75 ,000 ) towards attorney fees, patent search etc . 
(v ) Technology Adoption : 25 % of cost (max. Rs. 50, 000 ) for adopting technology from recognized national laboratories. 
(vi) Technology Business Incubation Centre : 25 % of the project cost (max . Rs. 50 lakhs ). 
10 . 15 Water Harvesting/ Conservation Measures 

Small & Medium Mfg . enterprises in all Zones . 
(i) Rain Water harvesting : 50 % of cost (max. Rs. 1 lakh ) 
(ii) Waste Water recycling : 50 % of cost (max. Rs. 5 lakh ) 

(iii) Zero discharge process : 50 % of cost (max. Rs . 5 lakh ) 
10 . 16 Energy Conservation 
Small & Medium Mfg . enterprises in all Zones 
Practicing Energy Conservation measures resulting in reduction of Energy Consumption of at least 10 % of earlier cnsumption : 10 % of 
capital cost (max Rs. 5 lakh ) 
Use of non-conventional energy sources: 10 % capital cost (max.Rs. 5 lakh ). 
10 . 17 Addl. Incentives to the enterprises following Reservation Policy of the State 
Medium , Large and Mega Manufacturing Enterprises in all zones employing more than 100 persons: 
50 % reimbursement of expenditure incurred for employees coming under reserved category towards contribution to ESI & EPF 
schemes for a period of initial 5 years . 
10 . 18 Refund of cost incurred for preparation of Project Reports 
Micro & Small Mfg . Enterprises :Zone 1, 2 and 3 : 
The cost incurred for preparation of project reports by TECSOK / CEDOK / KSFC or any recognized institutions for availing loans shall 
be reimbursed to the maxium of Rs. 10 ,000/- per unit subject to financing of the unit. 
11. MANUFACTURE / ASSEMBLY OF LOW COST MOBILE HANDSETS : 
There are increasing applications available on mobile telephony including banking transactions and there are tremendous 
opportunities formobile penetration in rural areas. Farmers would have access to vital data related to cropping, rainfall,market price 
etc with the introduction of 3G technology . The poor farmers may not be econmically capable of owning a handset with 3G technology . 
Government proposes to set up a Mobile Hand Set Manufacturing Cum Assembly Hub in 100 Acres of land in the IT Investment 
Region , proposed to be developed near BIAL at Bangalore . 
12 TEST FACILITIES 
The Government shall actively encourage the Research and Development activities and facilitate setting up of full-fledged Testing 
Centres and Laboratories. 
13 RECOGNITION AND AWARDS 
To boost performance , quality and accelerate growth , the Government shall announce a few schemes of awards and recognition , 
which shall be announced in due cource. 
The Government shall issue notifications as appropriate within the respective statutes to give effect to the said Policy . 


Ashok kumar C . Manoli 
Principal Secretary to Government, 
Department of Information Technology , 
Bio Technology and Science & Technology 


P . R . 655 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೫, ೨೦೧೧ 

೧೪೨೭ 
ಅಲ್ಪ ಸಂಖ್ಯಾತರ ಕಲ್ಯಾಣ ಸಚಿವಾಲಯ 
ವಿಷಯ : ಕರ್ನಾಟಕ ರಾಜ್ಯದ ವಕ್ಸ್ ಆಸ್ತಿಗಳ ಸಂರಕ್ಷಣೆ ಬಗ್ಗೆ 
ಓದಲಾಗಿದೆ : 1) ಕರ್ನಾಟಕ ರಾಜ್ಯ ವಕ್ಸ್ ಮಂಡಳಿಯ ಮುಖ್ಯ ಕಾರ್ಯನಿರ್ವಾಹಣಾಧಿಕಾರಿಗಳ ಪ್ರಸ್ತಾವನೆ 

ಸಂಖ್ಯೆ: KSBWIADM/CR/621/2010-11, ದಿನಾಂಕ:21- 03 - 2011. 
ಪ್ರಸ್ತಾವನೆ: 

* ಕರ್ನಾಟಕ ರಾಜ್ಯದಲ್ಲಿ ಸುಮಾರು 32 ,278 ನೊಂದಾಯಿತ ವಕ್ಸ್ ಸಂಸ್ಥೆಗಳಿದ್ದು, ಈ ಪೈಕಿ ಅರ್ಧಕ್ಕಿಂತ ಹೆಚ್ಚು ಖಬರಸ್ತಾನ್, ದರ್ಗಾ , ಈದ್ಧಾ 
ಹಾಗೂ ಮಸೀದಿಗಳಾಗಿರುತ್ತವೆ. ಈ ಆಸ್ತಿಗಳ ಅಕ್ರಮ ಒತ್ತುವರಿ , ಅನಧಿಕೃತ ಸ್ವಾಧೀನ ಮತ್ತು ವಿವಾದಗಳನ್ನು ತಡೆಯಲು ಈ ಆಸ್ತಿಗಳ ಸುತ್ತ 
ಬೇಲಿ/ಗೋಡೆಯನ್ನು ಹಾಕುವುದು ಅತ್ಯಾವಶ್ಯಕವಾಗಿರುತ್ತದೆ. ಭೂಮಿಯ ಮೌಲ್ಯವು ಆಕಾಶದೆತ್ತರಕ್ಕೆ ಮುಖ ಮಾಡಿರುವ ಸಂದರ್ಭದಲ್ಲಿ ವಕ್ಸ್ ಆಸ್ತಿಗಳ 
ಅಕ್ರಮ ಒತ್ತುವರಿ , ಅನಧಿಕೃತ ಸ್ವಾಧೀನ ಮತ್ತು ಅನಧಿಕೃತ ಪ್ರವೇಶದ ಸಾಧ್ಯತೆಗಳು ಅಧಿಕವಾಗಿರುತ್ತದೆ ಹಾಗೂ ವಕ್ಸ್ ಆಸ್ತಿಗಳ ಸಂರಕ್ಷಣೆಗೆ ಕ್ರಮ 
ಕೈಗೊಳ್ಳುವುದು ಅತೀ ಅಗತ್ಯವಾಗಿರುತ್ತದೆ. ಈ ಬಗ್ಗೆ ಸರ್ಕಾರ ರಚಿಸಿದ ಕಾರ್ಯಪಡೆಯು ದಿನಾಂಕ:16 - 09 -2008ರಂದು ಜರುಗಿದ ಸಭೆಯಲ್ಲಿ ಕರ್ನಾಟಕ 
ರಾಜ್ಯದ ಆಯವ್ಯಯದಲ್ಲಿ ಪ್ರತಿ ವರ್ಷ 7.100 ಕೋಟಿಯಂತೆ 5 ವರ್ಷಗಳ ಕಾಲಕ್ಕೆ ವಕ್ಸ್ ಆಸ್ತಿಗಳ ಸಂರಕ್ಷಣೆಗೆ ಒದಗಿಸಲು ನಿರ್ಧಾರ ಕೈಗೊಂಡಿದೆ 
ಹಾಗೂ ಕರ್ನಾಟಕ ರಾಜ್ಯ ವಕ್ಸ್ ಮಂಡಳಿ ಸದರಿ ನಿರ್ಧಾರದಂತೆ ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರಲ್ಲಿ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆ. 

ಸರ್ಕಾರವು, ಕರ್ನಾಟಕದಲ್ಲಿ ವಕ್ಸ್‌ ಆಸ್ತಿಗಳ ರಕ್ಷಣೆಗಾಗಿ 2011 -12ರ ಆಯವ್ಯಯದಲ್ಲಿ .500.00 ಲಕ್ಷಗಳ ಅನುದಾನವನ್ನು ಲೆಕ್ಕ ಶೀರ್ಷಿಕೆ 
2225 - 03 - 800 - 0 - 22 - 059ರ ಅಡಿಯಲ್ಲಿ ಒದಗಿಸಿದೆ. 

ದಿನಾಂಕ: 18 -04 - 2011ರಂದು ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ ಆಯುಕ್ತರ ಅಧ್ಯಕ್ಷತೆಯಲ್ಲಿ ನಡೆದ ಅಧಿಕಾರಯುಕ್ತ ಸಮಿತಿ 
ಸಭೆಯಲ್ಲಿ ಕರ್ನಾಟಕ ರಾಜ್ಯದ ವಕ್ ಆಸ್ತಿಗಳ ಸಂರಕ್ಷಣೆಯ ಯೋಜನೆಗೆ ಅನುಮೋದನೆ ನೀಡಲಾಗಿದ್ದು, ಅದರಂತೆ ಈ ಕೆಳಕಂಡ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ : ಅಸಂಕಣ 155 ಡಬ್ಲೂಇಎಸ್ 2011 ( ಭಾಗ) , ಬೆಂಗಳೂರು, ದಿನಾಂಕ: 28 - 04 - 2011 
ಪ್ರಸ್ತಾವನೆಯಲ್ಲಿ ನೀಡಿರುವ ವಿವರಣೆಯ ಹಿನ್ನಲೆಯಲ್ಲಿ, ರಾಜ್ಯದ ವಕ್ಸ್ ಆಸ್ತಿಗಳ ಸಂರಕ್ಷಣೆಯ ಯೋಜನೆಗೆ ಈ ಕೆಳಕಂಡ ನಿಬಂಧನೆಗೆ 
ಒಳಪಟ್ಟು ಮಂಜೂರಾತಿ ನೀಡಲಾಗಿದೆ. 

ಯೋಜನಾ ನಿಬಂಧನೆಗಳು: 
1) ವಕ್ಸ್ ಸಂಸ್ಥೆ ನಿಗಧಿತ ಅರ್ಜಿಯೊಂದಿಗೆ ಯೋಜನೆಯ ನಕಾಶೆ ಹಾಗೂ ಅಂದಾಜು ಪಟ್ಟಿಯನ್ನು ತಯಾರಿಸಿ ಅನುದಾನ 

ಮಂಜೂರಾತಿಗಾಗಿ ಸಲ್ಲಿಸುವುದು; 
2) ಅನುದಾನ ಮಂಜೂರಾತಿ ನೀಡುವ ಸಮಯದಲ್ಲಿ ಕಾಮಗಾರಿಯ ನಿರ್ವಹಣೆಗಾಗಿ ಒಂದು ಯೋಜನಾ ಅಭಿವೃದ್ಧಿ ಸಮಿತಿಯನ್ನು 

ರಚಿಸುವುದು ; 
3) ಒಂದು ವಕ್ಸ್ ಸಂಸ್ಥೆಗೆ ಗರಿಷ್ಠ 7.10.00 ಲಕ್ಷದವರೆಗೂ ಅನುದಾನ ಮಂಜೂರು ಮಾಡಬಹುದಾಗಿದೆ ; 
4) ಕಾಮಗಾರಿಯ ಶೇ .50 %ರಷ್ಟು ವೆಚ್ಚವನ್ನು ವಕ್ಸ್ ಸಂಸ್ಥೆಯೇ ಭರಿಸುವುದು ಹಾಗೂ ಇನ್ನುಳಿದ ಶೇ .50 % ರಷ್ಟು ವೆಚ್ಚವನ್ನು ಸರ್ಕಾರ 

ಭರಿಸುವುದು. ಆದರೆ, ಸರ್ಕಾರದ ಸಹಾಯಾನುಧಾನ ಗರಿಷ್ಠ 7.10.00 ಲಕ್ಷಕ್ಕೆ ಮೀರುವಂತಿಲ್ಲ: 
ಮಂಜೂರಾದ ಸಹಾಯಾನುಧಾನವನ್ನು ಎರಡು ಕಂತುಗಳಲ್ಲಿ ಬಿಡುಗಡೆ ಮಾಡುವುದು; 
ಎರಡನೇ ಕಂತಿನ ಅನುದಾನ ಬಿಡುಗಡೆಯ ಮುನ್ನ ಯೋಜನಾ ಅಭಿವೃದ್ಧಿ ಸಮಿತಿ ಒಂದನೇ ಕಂತಿನ ಅನುದಾನವನ್ನು ಬಳಕೆಯಾಗಿರುವ 

ಬಗ್ಗೆ ಬಳಕೆ ಪ್ರಮಾಣ ಪತ್ರವನ್ನು ಸೂಕ್ತ ದಾಖಲೆಗಳೊಂದಿಗೆ ದೃಢೀಕರಿಸಿ ಒದಗಿಸುವುದು; 
7) ವಕ್ಸ್ ಸಂಸ್ಥೆ 5 ವರ್ಷಕ್ಕೊಮ್ಮೆ ಅನುದಾನ ಪಡೆಯಲು ಅರ್ಹವಾಗಿರುವುದು; 
8) ವಕ್ಸ್ ಸಂಸ್ಥೆ ಕಾಮಗಾರಿಯನ್ನು ರಾಜ್ಯ ಸರ್ಕಾರಿ ಏಜನ್ಸಿಗಳಾದ ನಿರ್ಮಿತಿ ಕೇಂದ್ರ, ಕರ್ನಾಟಕ ಗ್ರಾಮೀಣ ಮೂಲ ಸೌಕರ್ಯ ಅಭಿವೃದ್ದಿ 
* ನಿಯಮಿತ (ಕರ್ನಾಟಕ ಭೂ ಸೇನಾ ನಿಗಮ ) ಅಥವಾ ಇನ್ನಿತರ ಏಜೆನ್ಸಿಗಳಿಂದ ಕರ್ನಾಟಕ ರಾಜ್ಯ ವಕ್ಸ್ ಮಂಡಳಿ ಮೂಲಕ 

ಕೈಗೊಳ್ಳಬಹುದಾಗಿದೆ. 

ಈ ಆದೇಶವನ್ನು ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ ಆಯುಕ್ತರ ಅಧ್ಯಕ್ಷತೆಯಲ್ಲಿ ನಡೆದ ಅಧಿಕಾರಯುಕ್ತ ಸಮಿತಿ ಸಭೆಯ ನಡವಳಿ 
ಸಂಖ್ಯೆ: ACS & Dev.Comnr.188, ದಿನಾಂಕ:20 -04 -2011ರ ಆದೇಶದಂತೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

( ಅಬ್ಬಾಸ್ ಷರೀಫ್) 
ಪಿ . ಆರ್. 1156 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ 

ಅಲ್ಪ ಸಂಖ್ಯಾತರ ಕಲ್ಯಾಣ ಸಚಿವಾಲಯ 
ವಿಷಯ : ಕರ್ನಾಟಕ ರಾಜ್ಯದ ಮಸೀದಿಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಪೇಶ್ ಇಮಾಮ್ ಹಾಗೂ ಮೌಜನ್‌ಗಳಿಗೆ 

ಗೌರವಧನ ನೀಡುವ ಯೋಜನೆಗೆ ಮಂಜೂರಾತಿ ನೀಡುವ ಬಗ್ಗೆ . 
ಓದಲಾಗಿದೆ: 1) ಕರ್ನಾಟಕ ರಾಜ್ಯ ವಕ್ಸ್ ಮಂಡಳಿಯ ಕಾರ್ಯನಿರ್ವಾಹಣಾಧಿಕಾರಿಗಳ ಪ್ರಸ್ತಾವನೆ ಸಂಖ್ಯೆ :KSBW / 92/ADM/ 

2005- 06, ದಿನಾಂಕ:21 - 03 - 2011 . 
ಪ್ರಸ್ತಾವನೆ: 

ಅಖಿಲ ಭಾರತ ಇಮಾಮ್‌ಗಳ ಸಂಘಟನೆಯು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸಿದ ರಿಟ್ ಅರ್ಜಿ ಸಂಖ್ಯೆ : 715 /1990ರಲ್ಲಿ, ಘನ 
ನ್ಯಾಯಾಲಯ ಇಮಾಮ್ ಹಾಗೂ ಮೌಜನ್‌ಗಳಿಗೆ ಗೌರವಧನ ನೀಡುವ ಬಗ್ಗೆ ಆದೇಶ ನೀಡಿರುತ್ತದೆ. ಈ ಕುರಿತು ಕೇಂದ್ರ ಅಲ್ಪಸಂಖ್ಯಾತರ ಕಲ್ಯಾಣ 
ಮಂತ್ರಾಲಯ ಎಲ್ಲಾ ರಾಜ್ಯಗಳ ವಕ್ಸ್‌ ಮಂಡಳಿಗಳಿಗೆ ತನ್ನ ಪತ್ರ ಸಂಖ್ಯೆ: 1( 4)/90 -wakf( Pt. VI) ದಿನಾಂಕ:04 - 12 -1997ರಲ್ಲಿ ಇಮಾಮ್ ಹಾಗೂ 
ಮೌಜನ್‌ಗಳಿಗೆ ಗೌರವಧನ ನೀಡುವ ಬಗ್ಗೆ ಯೋಜನೆಯನ್ನು ರೂಪಿಸಿ ಕಳುಹಿಸಿರುತ್ತದೆ. 


೧೪೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೫, ೨೦೧೧ | 


ಭಾಗ - ೧ 


2) 


ಕೇಂದ್ರ ಅಲ್ಪಸಂಖ್ಯಾತರ ಮಂತ್ರಾಲಯದ ವಕ್ಸ್ ಶಾಖೆ, ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ತನ್ನ ಪತ್ರ ಸಂಖ್ಯೆ:1/4 /2008 
Wakf ದಿನಾಂಕ:12 /10/2010ರಲ್ಲಿ ಕೇಂದ್ರ ವಕ್ಸ್ ಪರಿಷತ್ತು ರೂಪಿಸಿರುವ ಯೋಜನೆಯನ್ನು ರಾಜ್ಯ ವಕ್ಸ್ ಮಂಡಳಿಯಲ್ಲಿ ಜಾರಿಗೊಳಿಸಲು ಸೂಚಿಸಿದೆ. 

ಸರ್ವೋಚ್ಚ ನ್ಯಾಯಾಲಯ ತನ್ನ ಆದೇಶ ಸಂಖ್ಯೆ: WP 715 / 990 ರಲ್ಲಿ ನೀಡಿರುವ ಆದೇಶವನ್ನು ಜಾರಿಗೊಳಿಸಲು ಕರ್ನಾಟಕ ಸರ್ಕಾರ 
ನಿರ್ಧರಿಸಿದ್ದು, ಈ ಸಂಬಂಧ 2011 - 12ರ ಸಾಲಿನ ಆಯವ್ಯಯದಲ್ಲಿ ಲೆಕ್ಕ ಶೀರ್ಷಿಕೆ 2225 - 03 - 800 - 0 - 23 - 059ರ ಅಡಿಯಲ್ಲಿ 1 500/- ಲಕ್ಷಗಳನ್ನು 
ಒದಗಿಸಲಾಗಿದೆ. 

ದಿನಾಂಕ: 18 - 04 - 2011ರಂದು ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ ಆಯುಕ್ತರ ಅಧ್ಯಕ್ಷತೆಯಲ್ಲಿ ನಡೆದ ಅಧಿಕಾರಯುಕ್ತ ಸಮಿತಿ 
ಸಭೆಯಲ್ಲಿ ಕರ್ನಾಟಕ ರಾಜ್ಯದ ಮಸೀದಿಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಪೇಶ್ ಇಮಾಮ್ ಹಾಗೂ ಮೌಜನ್‌ಗಳಿಗೆ ಗೌರವಧನ ನೀಡುವ 
ಯೋಜನೆಗೆ ಅನುಮೋದನೆ ನೀಡಲಾಗಿದ್ದು, ಅದರಂತೆ ಈ ಕೆಳಕಂಡ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ: ಅಸಂಕಇ 154 ಡಬ್ಲೂಇಎಸ್ 2011( ಭಾಗ) , ಬೆಂಗಳೂರು, ದಿನಾಂಕ: 28 - 04 - 2011 
ಪ್ರಸ್ತಾವನೆಯಲ್ಲಿ ನೀಡಿರುವ ವಿವರಣೆಯ ಹಿನ್ನಲೆಯಲ್ಲಿ, ರಾಜ್ಯದ ಮಸೀದಿಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಪೇಶ್ ಇಮಾಮ್ ಹಾಗೂ 
ಮೌಜನ್‌ಗಳಿಗೆ ಗೌರವಧನ ನೀಡುವ ಯೋಜನೆಗೆ ಈ ಕೆಳಕಂಡ ನಿಬಂಧನೆಗೆ ಒಳಪಟ್ಟು ಮಂಜೂರಾತಿ ನೀಡಲಾಗಿದೆ. 

ಯೋಜನಾ ನಿಬಂಧನೆಗಳು: 
1) ಗೌರವಧನವನ್ನು ವಕ್ಸ್ ನೋಂದಾಯಿತ ಸಂಸ್ಥೆಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿರುವವರಿಗೆ ಮಾತ್ರ ನೀಡಲಾಗುವುದು; 

ವಕ್ಸ್ ಸಂಸ್ಥೆ ತನ್ನದೇ ಆದ ನಿರ್ವಹಣಾ ಯೋಜನೆಯನ್ನು ಕರ್ನಾಟಕ ರಾಜ್ಯ ವಕ್ಸ್ ಮಂಡಳಿಯಿಂದ ಅನುಮೋದನೆ 
ಪಡೆದಿರಬೇಕು, ಹಾಗಿಲ್ಲದಿದ್ದಲ್ಲಿ ಒಂದು ವರ್ಷದೊಳಗೆ ರಾಜ್ಯ ವಕ್ಸ್ ಮಂಡಳಿಯಿಂದ ತನ್ನ ನಿರ್ವಹಣಾ 

ಯೋಜನೆಯ ಅನುಮೋದನೆ ಪಡೆಯತಕ್ಕದ್ದು; 
3) ವಕ್ಸ್ ಸಂಸ್ಥೆಯ ಆಡಳಿತ ಮಂಡಳಿ ಪೇಶ್ ಇಮಾಮ್ ಹಾಗೂ ಮೌಜನ್‌ಗಳ ನೇಮಕಾತಿ ಪ್ರಸ್ತಾವನೆಯನ್ನು ನಿಗಧಿತ 

ನಮೂನೆಯಲ್ಲಿ ತಮ್ಮ ಶಿಫಾರಸ್ಸಿನೊಂದಿಗೆ ಅರ್ಜಿಯನ್ನು ವಕ್ಸ್‌ ಮಂಡಳಿಗೆ ಸಲ್ಲಿಸುವುದು ; 
4) ಪೇಶ್ ಇಮಾಮ್, ಆಲಿಂ , ಹಾಫಿಜ್ ಮತ್ತು ಮೌಜನ್‌ಗಳ ಸೇವಾ ವಿಷಯವನ್ನು ಆಯಾ ವಕ್ಸ್ ಸಂಸ್ಥೆಯ ಆಡಳಿತ 

ಮಂಡಳಿ ನಿರ್ಧರಿಸುವುದು ; 
5) ಗೌರವಧನವನ್ನು ಕೇಂದ್ರೀಕೃತ ಬ್ಯಾಂಕಿಂಗ್ ವ್ಯವಸ್ಥೆಯ ಮೂಲಕ ಸಂಬಂಧಪಟ್ಟ ಪೇಶ್ ಇಮಾಮ್, ಆಲಿಂ, 

ಹಾಫಿಜ್ ಮತ್ತು ಮೌಜನ್‌ಗಳ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸುವುದು; 
6) ಸಂಬಂಧಿಸಿದ ವಕ್ಸ್ ಸಂಸ್ಥೆಗಳ ಆಡಳಿತ ಮಂಡಳಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಉಪಯೋಗಿತಾ ಹಾಗೂ ಸೇವಾ 

ಪ್ರಮಾಣ ಪತ್ರವನ್ನು ರಾಜ್ಯ ವಕ್ಸ್ ಮಂಡಳಿಗೆ ಸಲ್ಲಿಸುವುದು; 
ಜಿಲ್ಲಾ ವಕ್ಸ್ ಸಲಹಾ ಸಮಿತಿ, ಆಯಾ ವಕ್ಸ್ ಸಂಸ್ಥೆಗಳ ಆಡಳಿತ ಮಂಡಳಿಗಳಿಂದ ವಾರ್ಷಿಕ ಉಪಯೋಗಿತಾ ಮತ್ತು 

ಸೇವಾ ಪ್ರಮಾಣ ಪತ್ರಗಳನ್ನು ಪಡೆದು ಅವುಗಳನ್ನು ಕ್ರೋಢೀಕರಿಸಿ ರಾಜ್ಯ ವಕ್ಸ್ ಮಂಡಳಿಗೆ ಸಲ್ಲಿಸುವುದು; 
8) ಪೇಶ್ ಇಮಾಮ್, ಆಲಿಂ, ಹಾಫಿಜ್ ಮತ್ತು ಮೌಜನ್‌ಗಳಿಂದ ಪಡೆಯುವ ದೂರುಗಳನ್ನು ಆಯಾ ಜಿಲ್ಲೆಗಳ ವಕ್ಸ್ 

ಸಲಹಾ ಸಮಿತಿಗಳೇ ವಿಲೇ ಮಾಡಲು ಅಧಿಕಾರ ಹೊಂದಿರುವುದು; 
9) ಸದರಿ ಪೇಶ್ ಇಮಾಮ್, ಆಲಿಂ, ಹಾಫಿಜ್ ಮತ್ತು ಮೌಜನ್‌ಗಳಿಂದ ಸ್ವೀಕೃತ ಮೇಲ್ಮನವಿಯ ಬಗ್ಗೆ ರಾಜ್ಯ ವಕ್ಸ್ 

ಮಂಡಳಿಯ ತೀರ್ಮಾನ ಅಂತಿಮವಾಗಿರುವುದು; 
ಉಲೇಮಾಗಳ ಸಮಿತಿ ರಚನೆ: 

ಪೇಶ್ ಇಮಾಮ್ , ಆಲಿಂ, ಹಾಫಿಜ್ ಮತ್ತು ಮೌಜನ್‌ಗಳ ಧಾರ್ಮಿಕ ಜ್ಞಾನ ಹಾಗೂ ವಿದ್ಯಾಭ್ಯಾಸ ಅರ್ಹತೆಯನ್ನು ಪರೀಕ್ಷಿಸಲು 
ಹಾಗೂ ಇವರುಗಳ ನೇಮಕಾತಿ ಅರ್ಹತೆಯನ್ನು ನಿರ್ಧರಿಸಲು ಹಾಗೂ ಪ್ರಮಾಣೀಕರಿಸಲು ಈ ಕೆಳಕಂಡ ಇಸ್ಲಾಮಿಕ್ ಚಿಂತನೆಗೆ ಸೇರಿದ 
ವಿದ್ವಾಂಸರುಗಳನ್ನೊಳಗೊಂಡ ಒಂದು ಸಮಿತಿಯನ್ನು ಕರ್ನಾಟಕ ರಾಜ್ಯ ವಕ್ಸ್ ಮಂಡಳಿ ರಚಿಸುವುದು. 
1) ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು 

ಅಧ್ಯಕ್ಷರು 
2) ದೇವ್‌ಬಂದ್ ಇಸ್ಲಾಮಿಕ್ ಚಿಂತಕ 

ಸದಸ್ಯರು 
3) ಬರೆಲ್ವಿ ಇಸ್ಲಾಮಿಕ್ ಚಿಂತಕ 

ಸದಸ್ಯರು 
4) ನವ್ವ ಇಸ್ಲಾಮಿಕ್ ಚಿಂತಕ 

ಸದಸ್ಯರು 
5) ಶಿಯಾ ಇಸ್ಲಾಮಿಕ್ ಚಿಂತಕ 

ಸದಸ್ಯರು 
6) ಶಾಫಿ ಇಸ್ಲಾಮಿಕ್ ಚಿಂತಕ 

ಸದಸ್ಯರು 
7) ಅಣ್ಣೆ ಹದೀಸ್ ಇಸ್ಲಾಮಿಕ್ ಚಿಂತಕ 

ಸದಸ್ಯರು 
8) ಸಹಾಯಕ ಕಾರ್ಯದರ್ಶಿ ( ಆಡಳಿತ) 

ಸಂಚಾಲಕ 
ಮಂಜೂರಾತಿ ನಿಯಂತ್ರಣಗಳು: 

1) ಕರ್ನಾಟಕ ರಾಜ್ಯ ವಕ್ ಮಂಡಳಿ , ಆಯವ್ಯಯದಲ್ಲಿ ಸರ್ಕಾರ ಒದಗಿಸಲಾದ ಮೊತ್ತಕ್ಕೆ ಸೀಮಿತಗೊಳಿಸಿ ಸಭೆಗಳ ಖರ್ಚು ಹಾಗೂ 

ಗೌರವಧನವನ್ನು ಮಂಜೂರು ಮಾಡುವುದು ; 
2) ಪೇಶ್ ಇಮಾಮ್, ಆಲಿಂ , ಹಾಫಿಜ್ ಮತ್ತು ಮೌಜನ್‌ಗಳಿಗೆ ಸಂಬಂಧಿಸಿದಂತೆ, ವಕ್ಸ್ ಸಂಸ್ಥೆಗಳು ತಮ್ಮದೇ ಆದ ಆದಾಯಗಳಿಂದ 

ವೇತನವನ್ನು ಭರಿಸುವ ಶಕ್ತಿ ಹೊಂದುವವರೆಗೆ ಮಾತ್ರ ಈ ಕೆಳಕಂಡಂತೆ ವಕ್ಸ್ ಮಂಡಳಿ ಗೌರಧನವನ್ನು ನೀಡುವುದು; 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೫, ೨೦೧೧ 


೧೪೨೯ 


ಗೌರವಧನ ವೈದ್ಯಕೀಯ ಭತ್ಯೆ 
ಕ್ರ. ಸಂ ಹುದ್ದೆಯ ವಿವರ 

( ಕ. ಗಳಲ್ಲಿ) ( ಕೆ, ಗಳಲ್ಲಿ ) 
01 ಆಲೀಂ ಮತ್ತು ಮೌಲವಿ 

3000 

| 100 
02 ಹಾಫಿಜ್ 

2850 

100 
| 03 | ನಾಜೀರ 

2700 

100 
| 04 | ಮೌಜನ್ 

2400 

100 
ಸೂಚನೆ: ಪ್ರತಿ ಒಂದು ವರ್ಷದ ಸೇವಾವಧಿಯ ನಂತರ ಶೇಕಡಾ 5 % ಗೌರವಧನ ಹೆಚ್ಚಿಸುವುದು . 


ಈ ಆದೇಶವನ್ನು ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ ಆಯುಕ್ತರ ಅಧ್ಯಕ್ಷತೆಯಲ್ಲಿ ನಡೆದ ಅಧಿಕಾರಯುಕ್ತ ಸಮಿತಿ ಸಭೆಯ ನಡವಳಿ 
ಸಂಖ್ಯೆ: ACS & Dev.Comnr.188 , ದಿನಾಂಕ:20 - 04 - 2011ರ ಆದೇಶದಂತೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

( ಅಬ್ಬಾಸ್ ಷರೀಫ್) 
ಪಿ . ಆರ್‌. 1157 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ 


ಇಂಧನ ಸಚಿವಾಲಯ 
ವಿಷಯ : ಮೆ . ಎನ್.ಎಸ್ .ಎಲ್. ಶುಗರ್ ಲಿಮಿಟೆಡ್ ಯುನಿಟ್ - || ಇವರಿಗೆ 34 ಮೆಗಾ ವ್ಯಾಟ್ ಸಾಮರ್ಥ್ಯದ ಸಹ 

ವಿದ್ಯುತ್ ಘಟಕವನ್ನು ಸ್ಥಾಪಿಸಲು ನಿರಾಕ್ಷೇಪಣೆಯನ್ನು ನೀಡುವ ಬಗ್ಗೆ. 
ಓದಲಾಗಿದೆ : ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೆಶಕರ ಪತ್ರ ಸಂಖ್ಯೆ : 

ಕೆಆರ್‌ಇಡಿ/04 /ಎನ್‌ಎಸ್‌ಎಲ್- ಆಳಂದ್ / 0 /3524 ದಿನಾಂಕ: 10.11 . 2010 /20 .12 .2010 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ವ್ಯವಸ್ಥಾಪಕ ನಿರ್ದೇಶಕರು ಮೆ . ಎನ್ . ಎಸ್ .ಎಲ್. 
ಶುಗರ್ ಲಿಮಿಟೆಡ್ ಯುನಿಟ್ - || ಇವರಿಗೆ ಗುಲ್ಬರ್ಗಾ ಜಿಲ್ಲೆಯ ಆಳಂದ ತಾಲ್ಲೂಕಿನ ಭೂಸನೂರ್ ಎಂಬಲ್ಲಿ 34 MW ( Gross ) ಮತ್ತು 26 MW 
(exportable ) ಸಾಮರ್ಥ್ಯದ ಸಹ ವಿದ್ಯುತ್ ಘಟಕವನ್ನು ಸ್ಥಾಪಿಸಲು ನಿರಾಕ್ಷೇಪಣೆಯನ್ನು ನೀಡುವಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿ ಪ್ರಸ್ತಾವನೆಯನ್ನು 
ಕಳುಹಿಸಿರುತ್ತಾರೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 498 ಎನ್‌ಇಸಿ 2010, ಬೆಂಗಳೂರು, ದಿನಾಂಕ: 21 - 02 - 2011 

* ಲಿಮಿಟೆಡ್ ಯುನಿಟ್ - | ಇವರಿಗೆ ಗುಲ್ಬರ್ಗಾ ಜಿಲ್ಲೆಯ ಆಳಂದ ತಾಲ್ಲೂಕಿನ ಭೂಸನೂರ್ ಎಂಬಲ್ಲಿ 34 
MW ( Gross ) ಮತ್ತು 26 MW ( exportable) ಸಾಮರ್ಥ್ಯದ ಸಹ ವಿದ್ಯುತ್ ಘಟಕವನ್ನು ಸ್ಥಾಪಿಸಲು ಈ ಕೆಳಗಿನ ನಿಬಂಧನೆಗೊಳಪಟ್ಟು ಸರ್ಕಾರದ 
ನಿರಾಕ್ಷೇಪಣೆಯನ್ನು ನೀಡಲಾಗಿದೆ: 
1. The company shall obtain separate clearance from Karnataka Power Transmission Corporation Limited in respect of 

evacuation of power. 
2. The Company shall enter into wheeling and banking agreement with Karnataka Power Transmission Corporation Limited in 

case of selling power to third party and power purchase agreement in case of selling power to Karnataka Power 


Transmission Corporation Limited . 


3 . 


The company shall obtain necessary statutory clearance wherever required from the respective Departments /Organisations 

such as Forest Department, Revenue Department, & Karnataka State Pollution Control Board , etc . for both the Sugar Mill 


4 . 


and the Power plant. 
The Detailed Project Report (D .P . R .) for the power plant shall be got approved by Karnataka Renewable Energy 

Development Limited,before the commencement of the power plant. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸುರೇಶ್ ಬಿ. ಕೃಷ್ಣಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಇಂಧನ ಇಲಾಖೆ 


ಪಿ . ಆರ್ , ನಂ . 539 


೧೪೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೫ , ೨೦೧೧ 

ಭಾಗ - ೧ 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ವಿಷಯ : ವಿವಿಧ ಬಗೆಯ ಅಂಗವಿಕಲರಿಗೆ ವೈದ್ಯಕೀಯ ಪ್ರಮಾಣ ಪತ್ರಗಳನ್ನು ನೀಡುವ ವಿಧಾನವನ್ನು ಸರಳೀಕರಿಸುವ ಬಗ್ಗೆ . 
ಓದಲಾಗಿದೆ : 1) ಕೇಂದ್ರ ಸರ್ಕಾರದ ಅಧಿಸೂಚನೆ ಸಂಖ್ಯೆ : 16 - 19/97, ಎನ್‌ಐ -1, ದಿನಾಂಕ: 01- 06 - 2001 . 

2 ) ಸರ್ಕಾರದ ಆದೇಶ ಸಂಖ್ಯೆ : ಮಮಇ 143 ಪಿಹೆಚ್‌ಪಿ 2003, ದಿನಾಂಕ: 12 - 03 - 2003. 
3) ಸರ್ಕಾರದ ಆದೇಶ ಸಂಖ್ಯೆ: ಮಮಇ 107 ಪಿಹೆಚ್ ಪಿ 2003 , ದಿನಾಂಕ: 11 -07- 2003. 
4) ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಆದೇಶ ಸಂಖ್ಯೆ: ಅಕುಕ: 15 : ಐಎಂಇ: 2004 , ದಿನಾಂಕ: 

20 - 10 - 2004. 
5) ನಿರ್ದೆಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಸುತ್ತೋಲೆ ಸಂಖ್ಯೆ : ಹೆಚ್ಇಟಿ: ಡಿಪಿ: 

58:07 - 08, ದಿನಾಂಕ: 17 - 09 - 2007. 
6) ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಸಂಖ್ಯೆ: ಡಿ. ಒ . ಸಂ .: 16 - 02 - 2007, ಡಿಡಿ- 3 , ದಿನಾಂಕ: 15 - 02 - 2010. 
7) ದಿನಾಂಕ: 13 - 05 - 2010 ರಂದು ಸರ್ಕಾರದ ಕಾರ್ಯದರ್ಶಿಗಳು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

ಇವರ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ನಡವಳಿ. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ: (1) ರ ಕೇಂದ್ರ ಸರ್ಕಾರದ ಅಧಿಸೂಚನೆಯಲ್ಲಿ ಭಾರತ ಸಕಾರದ ಸಮಾಜಿಕ ನ್ಯಾಯ ಮತ್ತು ಅಧಿಕಾರಯುಕ್ತ 
ಸಚಿವಾಲಯವು ವಿವಿಧ ಬಗೆಯ ಅಂಗವಿಕಲತೆಯನ್ನು ಗುರುತಿಸಿ ವೈದ್ಯಕೀಯ ಪ್ರಮಾಣ ಪತ್ರಗಳನ್ನು ನೀಡುವ ಬಗ್ಗೆ ಮಾರ್ಗಸೂಚಿಗಳನ್ನು 
ಹೊರಡಿಸಿರುತ್ತದೆ. ಅದರಂತೆ ಮೇಲಿನ ಕ್ರಮ ಸಂಖ್ಯೆ( 2) ಮತ್ತು (3) ರಲ್ಲಿ ಕೇಂದ್ರ ಸಕಾರವು ಹೊರಡಿಸಿರುವ ಮಾರ್ಗಸೂಚಿಗಳನ್ವಯ ವೈದ್ಯಕೀಯ 
ಪ್ರಮಾಣ ಪತ್ರಗಳನ್ನು ವಿತರಿಸಲು ಜಿಲ್ಲಾಮಟ್ಟದ ವೈದ್ಯಕೀಯ ಮಂಡಳಿಯನ್ನು ರಚಿಸಲಾಗಿದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (4) ರ ಸುತ್ತೋಲೆಯಲ್ಲಿ ತಾಲ್ಲೂಕುಮಟ್ಟದಲ್ಲಿ ವೈದ್ಯಕೀಯ ಪ್ರಮಾಣ ಪತ್ರಗಳನ್ನು ವಿತರಿಸಲು ತಾಲ್ಲೂಕು ಮಟ್ಟದ 
ವೈದ್ಯಕೀಯ ಮಂಡಳಿಯನ್ನು ರಚಿಸಿ ಆದೇಶಿಸಿರುತ್ತಾರೆ. ಕ್ರಮ ಸಂಖ್ಯೆ (5) ರ ಆದೇಶದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾನಸಿಕ ಆರೋಗ್ಯ ತಜ್ಞರು 
ಲಭ್ಯವಿಲ್ಲದಿರುವ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಮಂಡಳಿಯ ಮಾನಸಿಕ ರೋಗಿಗಳಿಗೆ ವೈದ್ಯಕೀಯ ಪ್ರಮಾಣ ಪತ್ರವನ್ನು ನೀಡಲು ಖಾಸಗಿ ವೈದ್ಯರ 
ಸಹಾಯ ಪಡೆಯಲು ಅನುಮತಿ ನೀಡಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (6) ರಲ್ಲಿ ಪ್ರಸ್ತುತ ಭಾರತ ಸಕಾರವು ಹೊರಡಿಸಿರುವ ಮಾರ್ಗಸೂಚಿ ಮತ್ತು ಅಂಗವಿಕಲ ಅಧಿನಿಯಮ 1995 
ರ ಕೇಂದ್ರ ಸಕಾರದ ನಿಯಮಾವಳಿಗಳಲ್ಲಿ ತಿದ್ದುಪಡಿ ಮಾಡಿರುವ ಅಂಶಗಳನ್ನು ಆಧರಿಸಿ ರಾಜ್ಯ ಸರ್ಕಾರವು ಸಹ ಅಂಗವಿಕಲತೆ ಪ್ರಮಾಣ ಪತ್ರಗಳನ್ನು 
ವಿತರಿಸುವ ಕ್ರಮವನ್ನು ಸರಳೀಕರಿಸುವ ಮತ್ತು ರಾಜ್ಯ ಸರ್ಕಾರದ ನಿಯಮಾವಳಿಗಳಲ್ಲಿ ತಿದ್ದುಪಡಿ ಮಾಡಿಕೊಳ್ಳಲು ಸೂಚಿಸಿರುತ್ತದೆ. 

ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಲ್ಲಿ ತಿಳಿಸಿರುವಂತೆ ವಿವಿಧ ಬಗೆಯ ಅಂಗವಿಕಲರಿಗೆ ವೈದ್ಯಕೀಯ ಪ್ರಮಾಣ ಪತ್ರಗಳನ್ನು ವಿತರಿಸುವ 
ವಿಧಾನವನ್ನು ಸರಳೀಕರಿಸಿರುವ ಹಿನ್ನೆಲೆಯಲ್ಲಿ ದಿನಾಂಕ: 13 - 05 - 2010 ರಂದು ಸರ್ಕಾರದ ಕಾರ್ಯದರ್ಶಿಗಳು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ತೆಗೆದುಕೊಂಡಿರುವ ನಿರ್ಣಯದಂತೆ ವಿವಿಧ ಹಂತಗಳಲ್ಲಿ ಅಂಗವಿಕಲರಿಗೆ ವೈದ್ಯಕೀಯ ಪ್ರಮಾಣ ಪತ್ರ 
( ಅಂಗವಿಕಲರ ಗುರುತಿನ ಚೀಟಿ) ಗಳನ್ನು ವಿತರಿಸುವ ಸಂಬಂಧ ವೈದ್ಯಕೀಯ ಮಂಡಳಿಯನ್ನು ಪುನರ್ ರಚಿಸಲು ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಮಮಇ 65 ಪಿಹೆಚ್ ಪಿ 2010, ಬೆಂಗಳೂರು, ದಿನಾಂಕ: 18 - 02 - 2011 
ಮೇಲಿನ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಎಲ್ಲಾ ಅಂಶಗಳ ಹಿನ್ನೆಲೆಯಲ್ಲಿ, ಅಂಗವಿಕಲರಿಗೆ ವೈದ್ಯಕೀಯ ಪ್ರಮಾಣ ಪತ್ರ ನೀಡುವ ವಿಧಾನವನ್ನು 
ಸರಳೀಕರಿಸುವ ಸಲುವಾಗಿ ಈ ಕೆಳಕಂಡಂತೆ ವೈದ್ಯಕೀಯ ಪ್ರಾಧಿಕಾರವನ್ನು ರಚಿಸಿ ಸರ್ಕಾರವು ಆದೇಶಿಸಿದೆ. 
1) ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿಯ ವೈದ್ಯಕೀಯ ಪ್ರಾಧಿಕಾರ: 

ದೈಹಿಕ ಅಂಗವಿಕಲರು/( ಕೈ /ಕಾಲುಗಳನ್ನು ತುಂಡರಿಸಿರುವ ಅಥವಾ ಸಂಪೂರ್ಣವಾಗಿ ಲಕ್ವಪಾರ್ಶ್ವವಾಯುವಿನಿಂದ ಶಾಶ್ವತವಾಗಿ ಕಾಲು/ಕೈಗಳ 
ಸ್ವಾಧೀನವನ್ನು ಕಳೆದುಕೊಂಡಿರುವ ಅಂಗವಿಕಲರಿಗೆ) ಹಾಗೂ ಹುಟ್ಟಿನಿಂದ ಅಂಧತ್ವ ಹೊಂದಿರುವವರಿಗೆ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರ 
ಸಮುದಾಯ ಆರೋಗ್ಯ ಕೇಂದ್ರ ನಗರಸಭೆ/ ಪುರಸಭೆಗಳ ಆಸ್ಪತ್ರೆಗಳು ಅಥವಾ ಇನ್ನಿತರ ಸರ್ಕಾರಿ ಸ್ವಾಮ್ಯದ ತಾಲ್ಲೂಕು ಮಟ್ಟದ ಆಸ್ಪತ್ರೆಗಳಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ, ಎಂ .ಬಿ.ಬಿ.ಎಸ್ . ಪದವಿ ಹೊಂದಿರುವ ಆಡಳಿತ ವೈದ್ಯಾಧಿಕಾರಿಗಳು ಅಥವಾ ಆಸ್ಪತ್ರೆಯ 
ಮುಖ್ಯಸ್ಥರನ್ನೊಳಗೊಂಡ ವೈದ್ಯಕೀಯ ಪ್ರಾಧಿಕಾರದ ಏಕಸದಸ್ಯರು ಅಂಗವಿಕಲತೆ ಪ್ರಮಾಣಪತ್ರಗಳನ್ನು ದೃಢೀಕರಿಸಿ ವಿತರಿಸಲು ಕ್ರಮ 
ವಹಿಸುವುದು. 
ತಾಲ್ಲೂಕು ಮಟ್ಟದ ವೈದ್ಯಕೀಯ ಪ್ರಾಧಿಕಾರ : 
ತಾಲ್ಲೂಕು ಮಟ್ಟದಲ್ಲಿ ದೈಹಿಕ ಅಂಗವಿಕಲರು, ಬುದ್ಧಿಮಾಂದ್ಯರು, ಅಂಧರು, ಕುಷ್ಠರೋಗ ನಿವಾರಿತರು, ಮಾನಸಿಕ ಅಸ್ವಸ್ಥರು ಮತ್ತು 
ಬಹುವಿಧ ಅಂಗವಿಕಲರುಗಳಿಗೆ ಈ ಕೆಳಕಂಡ ವೈದ್ಯಕೀಯ ಪ್ರಾಧಿಕಾರ ಪ್ರಮಾಣಪತ್ರ ನೀಡಬಹುದಾಗಿದೆ. ತಜ್ಞ ವೈದ್ಯರುಗಳು ಲಭ್ಯವಿಲ್ಲದ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮೇ ೫, ೨೦೧೧ 


೧೪೩೧ 


2 . 


_ ಠ 


ಶ .. 


1, 


3 . 


| | 


4 ) 


ಕಡೆಗಳಲ್ಲಿ ಹತ್ತಿರವಿರುವ ವೈದ್ಯಕೀಯ ಕಾಲೇಜುಗಳ ತಜ್ಞ ವೈದ್ಯರುಗಳನ್ನು ಅಥವಾ ತಜ್ಞ ಖಾಸಗಿ ವೈದ್ಯರುಗಳನ್ನು ನಿಯೋಜಿಸಿಕೊಂಡು 
ಅಂಗವಿಕಲತೆ ಪ್ರಮಾಣ ಪತ್ರಗಳನ್ನು ದೃಢೀಕರಿಸಿ ವಿತರಿಸಲು ಕ್ರಮ ವಹಿಸುವುದು. 

1. ಆಡಳಿತ ವೈದ್ಯಾಧಿಕಾರಿಗಳು: ತಾಲ್ಲೂಕು ಆಸ್ಪತ್ರೆ ಅಧ್ಯಕ್ಷರು 
ಸಂಬಂಧಪಟ್ಟ ತಜ್ಞವೈದ್ಯರು 

ಸದಸ್ಯರು 
3 . ಫಿಜಿಶಿಯನ್ 

ಸದಸ್ಯರು 
3) ಜಿಲ್ಲಾಮಟ್ಟದ ವೈದ್ಯಕೀಯ ಪ್ರಾಧಿಕಾರ : 

ಶ್ರವಣದೋಷವುಳ್ಳವರ , ಬುದ್ದಿಮಾಂದ್ಯರು, ಮಾನಸಿಕ ಅಸ್ವಸ್ಥರು, ಮಂದದೃಷ್ಟಿ ದೋಷವುಳ್ಳವರು, ಸಂಪೂರ್ಣ ದೃಷ್ಟಿ ದೋಷವುಳ್ಳವರು , 
ದೈಹಿಕ ಅಂಗವಿಕಲರು , ಬಹುವಿಧ ಅಂಗವಿಕಲರು ಹಾಗೂ ಇತರೆ ಎಲ್ಲಾ ವಿಧದ ಅಂಗವಿಕಲರಿಗೆ ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳ . ರಾಜ್ಯ /ಕೇಂದ್ರ 
ಸರ್ಕಾರದ ವತಿಯಿಂದ ನಡೆಯುತ್ತಿರುವ ಎಲ್ಲಾ ಆಸ್ಪತ್ರೆಗಳು /ಸಂಸ್ಥೆಗಳು, ಇ.ಎಸ್.ಐ. ಆಸ್ಪತ್ರೆಗಳು, ಸ್ಥಳೀಯ ಸಂಸ್ಥೆಗಳ ವತಿಯಿಂದ 
ನಡೆಯುತ್ತಿರುವ ಎಲ್ಲಾ ಆಸ್ಪತ್ರೆಗಳಲ್ಲಿ ಸಂಬಂಧಿಸಿದ ಆಸ್ಪತ್ರೆ /ಸಂಸ್ಥೆಗಳು, ನಿರ್ದೆಶಕರು/ ಅಧೀಕ್ಷಕರು, ಮುಖ್ಯಸ್ಥರು/ ಜಿಲ್ಲಾ ಆಸ್ಪತ್ರೆಯ 
ಮುಖ್ಯಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿನ ಈ ಕೆಳಕಂಡ ವೈದ್ಯಕೀಯ ಪ್ರಾಧಿಕಾರವು ಅಂಗವಿಕಲತೆ ಪ್ರಮಾಣ ಪತ್ರಗಳನ್ನು ದೃಢೀಕರಿಸಿ ವಿತರಿಸಲು 
ಕ್ರಮ ವಹಿಸುವುದು. 
ಜಿಲ್ಲಾ ಶಸ್ತ್ರಚಿಕಿತ್ಸಕರು/ ವೈದ್ಯಕೀಯ ಅಧೀಕ್ಷಕರು/ ಸಂಸ್ಥೆಯ ಮುಖ್ಯಸ್ಥರು 

ಅಧ್ಯಕ್ಷರು 
ಸಂಬಂಧಪಟ್ಟ ತಜ್ಞವೈದ್ಯರು 

ಸದಸ್ಯರು 
| ಫಿಜಿಶಿಯನ್ 

ಸದಸ್ಯರು 
ಬೆಂಗಳೂರು ವೈದ್ಯಕೀಯ ಪ್ರಾಧಿಕಾರ : 
ದೈಹಿಕ ಅಂಗವಿಕಲರು, ಬುದ್ಧಿಮಾಂಧ್ಯರು, ಅಂಧರು ಕುಷ್ಠರೋಗ ನಿವಾರಿತರು, ಮಾನಸಿಕ ಅಸ್ವಸ್ಥರು, ಶ್ರವಣ ದೋಷವುಳ್ಳವರು ಮತ್ತು 
ಬಹುವಿಧ ಅಂಗವಿಕಲರುಗಳಿಗೆ ಬೆಂಗಳೂರಿನ ಮುಖ್ಯ ಸಂಸ್ಥೆ , ಆಸ್ಪತ್ರೆಗಳಾದ 1) ವಿಕ್ಟೋರಿಯಾ 2) ಕೆ. ಸಿ. ಜನರಲ್ ಆಸ್ಪತ್ರೆ ಮಲ್ಲೇಶ್ವರಂ , 
3) ಸಾರ್ವಜನಿಕ ಆಸ್ಪತ್ರೆ ಜಯನಗರ , 4) ಬೌರಿಂಗ್ ಮತ್ತು ಲೇಡಿ ಕರ್ಜನ್ ಆಸ್ಪತ್ರೆ ಶಿವಾಜಿನಗರ, 5) ಸಂಜಯಗಾಂಧಿ ಟ್ರಾಮ ಮತ್ತು 
ಅಸ್ಥಿ ಚಿಕಿತ್ಸಾ ಸಂಸ್ಥೆ , ಬೈರಸಂದ್ರ , ಬೆಂಗಳೂರು 6) ಸರ್ಕಾರಿ ಸಾರ್ವಜನಿಕ ಟಿ. ಬಿ. ಆಸ್ಪತ್ರೆ ಆವರಣ, ಹಳೇ ಮದ್ರಾಸ್ ರಸ್ತೆ, ಇಂದಿರಾನಗರ, 
ಬೆಂಗಳೂರು ( ಬುದ್ಧಿಮಾಂದ್ಯರು ಮತ್ತು ಮಾನಸಿಕ ಅಸ್ವಸ್ಥರಿಗಾಗಿ ಮಾತ್ರ) 7) ಇಎಸ್‌ಐ ಆಸ್ಪತ್ರೆ, ರಾಜಾಜಿನಗರ /ಇಂದಿರಾನಗರ 8) ಬೃಹತ್ 
ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಆಸ್ಪತ್ರೆಗಳು, 9) ರಾಷ್ಟ್ರೀಯ ಮಾನಸಿಕ ಮತ್ತು ನರರೋಗಗಳ ವಿಜ್ಞಾನ ಸಂಸ್ಥೆ , 
( ಬುದ್ಧಿಮಾಂದ್ಯರು ಮತ್ತು ಮಾನಸಿಕ ಅಸ್ವಸ್ಥರಿಗಾಗಿ) ಈ ಕೆಳಗಿನಂತೆ ವೈದ್ಯಕೀಯ ಪ್ರಾಧಿಕಾರವು ಅಂಗವಿಕಲತೆ ಪ್ರಮಾಣ ಪತ್ರಗಳನ್ನು 
ದೃಢೀಕರಿಸಿ ವಿತರಿಸುವುದು. 
ಅಧೀಕ್ಷಕರು / ಸಂಸ್ಥೆಯ ಮುಖ್ಯಸ್ಥರು 

ಅಧ್ಯಕ್ಷರು 
2 . | ಸಂಬಂಧಪಟ್ಟ ತಜ್ಞವೈದ್ಯರು 

ಸದಸ್ಯರು 
3. | ಫಿಜಿಶಿಯನ್ 

ಸದಸ್ಯರು 
ತಪಾಸಣೆಯಲ್ಲಿ ಭಾಗವಹಿಸುವ ಖಾಸಗಿ/ವೈದ್ಯಕೀಯ ಮಹಾವಿದ್ಯಾಲಯದ ವೈದ್ಯರುಗಳಿಗೆ ಪ್ರತಿ ಭೇಟಿಗೆ ರೂ . 1,500 /- ಗೌರವಧನವನ್ನು 
ಲಭ್ಯವಿರುವ ಅನುದಾನದಲ್ಲಿ ಭರಿಸುವುದು ಮತ್ತು ತಾಲ್ಲೂಕು ಕೇಂದ್ರಗಳಲ್ಲಿ ಪ್ರತಿ ಮಾಹೆ ಒಂದು ದಿನಾಂಕವನ್ನು ನಿಗದಿಪಡಿಸಿ ಸದರಿ 
ದಿನಾಂಕವನ್ನು ಪ್ರಚಾರಪಡಿಸಿ ಆ ದಿನದಂದು ವಿವಿಧ ಬಗೆಯ ಅಂಗವಿಕಲರನ್ನು ತಪಾಸಣೆ ಮಾಡಿ ಅವರ ಅಂಗವಿಕಲತೆಯ ಪ್ರಮಾಣವನ್ನು 
ನಿರ್ಧರಿಸುವ ಬಗ್ಗೆ ಕೇಂದ್ರ ಸರ್ಕಾರದಿಂದ ಹೊರಡಿಸಿರುವ ಮಾರ್ಗಸೂಚಿಗಳ ಆಧಾರದ ಮೇಲೆ ಅಂಗವಿಕಲತೆ ಪ್ರಮಾಣ ಪತ್ರವನ್ನು ವಿತರಿಸಲು 
ಕ್ರಮವಹಿಸುವುದು. 

ಈ ರೀತಿ ವೈದ್ಯರಿಂದ ದೃಢೀಕರಿಸಿದ ಅಂಗವಿಕಲತೆಯ ಪ್ರಮಾಣ ಪತ್ರಗಳನ್ನು ಈ ಹಿಂದೆ ಜಾರಿಯಲ್ಲಿರುವಂತೆ ಆಯಾ ಜಿಲ್ಲಾ ಅಂಗವಿಕಲರ 
ಕಲ್ಯಾಣಾಧಿಕಾರಿಗಳು, ಗುರುತಿನ ಚೀಟಿಗೆ ಸಹಿ ಮಾಡಿ ವಿತರಿಸಲು ಸೂಚಿಸಲಾಗಿದೆ. 
ಅಂಗವಿಕಲರ ಪ್ರಮಾಣ ಪತ್ರ ನೀಡುವಾಗ ಮೇಲೆ ತಿಳಿಸಿರುವ ವೈದ್ಯಕೀಯ ಪ್ರಾಧಿಕಾರದ ಅಧ್ಯಕ್ಷರನ್ನೊಳಗೊಂಡಂತೆ ಕನಿಷ್ಠ ಇಬ್ಬರು ಸದಸ್ಯರು 

ಡ್ಡಾಯವಾಗಿ ಹಾಜರಿರತಕ್ಕದ್ದು ( ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಕೀಯ ಪ್ರಮಾಣ ಪತ್ರ ವಿತರಿಸುವುದನ್ನು 
ಹೊರತುಪಡಿಸಿ) ಹಾಗೂ ಕೇಂದ್ರ ಸರ್ಕಾರದ ಅಂಗವಿಕಲರ ಅಧಿನಿಯಮ 1995 ಕ್ಕೆ 1996 ರಲ್ಲಿ ನಿಯಮಾವಳಿಯನ್ನು ಹೊರಡಿಸಿರುವುದಕ್ಕೆ 
ದಿನಾಂಕ: 30 -12 - 2009 ರಂದು (F. No . 16-02/2007-DD-III) ರಂದು ಅನುಬಂಧ-1 ರಲ್ಲಿ ಮಾಡಿರುವ ತಿದ್ದುಪಡಿ ಆಧಾರದ ಮೇಲೆ ಮತ್ತು 
ಅನುಬಂಧ- 2 ರಲ್ಲಿನ ಮಾರ್ಗಸೂಚಿಯನ್ವಯ ಕ್ರಮ ಕೈಗೊಳ್ಳುವಂತೆ ಸಹ ಸೂಚಿಸಿದೆ. 

ಈ ಆದೇಶವನ್ನು ಆರೋಗ್ಯ ಮತ್ತು ಕುಟಂಬ ಕಲ್ಯಾಣ ಇಲಾಖೆಯ ಕಡತ ಸಂಖ್ಯೆ : ಆಕುಕ 123 ಎಫ್ ಪಿಇ 2010 , ದಿನಾಂಕ: 
20 - 09 - 2010 ಮತ್ತು 01- 02 - 2011 ರಲ್ಲಿ ನೀಡಿರುವ ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ . ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 2 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. 


1 . 


29) . 


08ag 


FODEE37 ODZIE , Todowo, Le 3 , gono 


280 - 0 


ANNEXURE -I 


DISABILITY CERTIFICATE 
for Chapter II, the following chapter shall be substituted , namely: 


(ii) 


1. Application for issue disability certificate 
(1) A person with disability desirous of getting a certificate in his favour shall submit an application in Form I, and the 

application shallbe accompanied by 
(a) Proof of residence , and 

(b ) Two recent passport size photographs. 
(2 ) The application shall be submitted to : 
(i) A medical authority competent to issue such a certificate in the district of the applicant s residence asmentioned in the 

proof of residence submitted by him with the application . 
(ii) The concerned medical authority in a government hospital Where he may be undergoing or may have undergone 

treatment in connection with his disability . 

Provided that where a person with disability in a minor or suffering from mental retardation or any other disability which 
renders him unfit or unable to make such an application himself, the application on his behalf may be made by his legal guardian . 

2. Issue of disability certificate : 
(1) On receipt of an application under rule 3, the medical authority shall, after satisfying himself that the applicant is a 

person with disability as defined in sub - clause (t) of section 2 of the Act, issue disability certificate in his favour in Form 

II, Form III Form IV as applicable. 
( 2) The certificate shall be issued as far as possible , within a week from the date of receipt of the application by the 

medical authority , but in any case, not later than onemonth from such date. 
( 3) The medical authority shall, after due examination : 
(i) Give a permanent disability certificate in cases where there are no chances of variation , over time in the degree of 

disability , and 
( ii) Shall indicate the period of validity in the certificate, in cases where there is any chance of variation , over time, in 

the degree of disability . 
(4 ) If an applicant is found ineligible for issue of disability certificate , the medical authority shall explain to him the reason 

for rejection of his application , and shall also convey the reason to him in writing . 
(5 ) A copy of every disability certificate issued under these rules by a medical authority other than the District Health 

Officer shall be simultaneously sent by such medical authority to the District Health Officer of the District . 
Review of a decision regarding issue of or refusal to issue, a disability certificate 
(1) Any applicant for a disability certificate, who is aggrieved by the nature of a certificate issued to him , or by refusal 

to issue such a certificate in his favour, as the case may be , may represent against such a decision to the 
appropriate Medical Authority . 
Provided that where a person with disability is minor or suffering from mental retardation or any other disability 
which renders him unfit or unable to make such an application himself , the application on his behalf may be made 

by his legal guardian . 
(2 ) The application for review shall be accompanied by a copy of the certificate or letter of rejection being appealed 

against 
(3 ) On receipt of an application for review , themedical authority shall, after giving the applellant an opportunity ; of 

being heard , pass such orders on it as it may deem appropriate. 
4 An application for review shall, as far as possible, be disposed of within a fortnight from the date of its receipt, but 

in any case , not later than one month from such date . 
Certificate issued under rule 4 to be generally valid for all purposes : 

A certificate issued under rule 4 shall render a person elegible to apply for facilities , concession and benefits 
admissible under schemes of the Government and of Non -Governmental Organizations founded by Government, subject to such 
conditions as may be specified in relevant schemes of instructions Government. 


3 ) 


Revis 


B . Kamalamma 
Under Secretary to Government-2 
Women and Child Development Department 


XIDO - O 


EROFITOTE, 10Oct, e 33, 9000 


0822 


Form - 
Application for Obtaining Disability Certificate by Persons with Disability 

(See rule 3) 


1 . 


Name. .. .... 


(Surname) 


(First Name) 


(Middle name) 


2 . Father s Name .... 

Mother s Name... 
3. Date of Birth ................... .... . . . . . . . . . . ..... . . ...... 

(date ) 

(month ) 
4 . Age at the time of application : ........ 

... years 
5 . Sex Male /Female 


(years ) 


Address: 


(a ) Permanent address 


(b ) Current Address (i.e . for communication ) 


(c ) Period since when residing at current 


Address . . ... ..... .... .. ... .. .. ...... 


(1) 


(IV ) 
(V) 


(VII) 
( VIII) 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


7 . Educational Status (Pl. tick as applicable) 

Post Graduate 
( II) Graduate 

Diploma 
Higher Secondary 

High School 
(VI) Middle 

Primary 

Illiterate 
8 . Occupation .. 
9 . Identification marks (i) ................. (ii) ..................... 
10 . Nature of disability : locomotor/hearing/ visual/mental/others 
11 . Period since when disabled : From Birth /Since year ..... 
12 . (i) Did you ever apply for issue of a disability certificate in the Past............ Yes/ No 

( ii)If Yes , details: 
(a ) Authority to whom and district in which applied ........ ... 

(b ) Result of application ..... 
13 . Have you everbeen issued a disability certificate in the past ? If yes , please enclose a true copy. 
Declaration : 1 hereby declare that all particulars stated above are true to the best of my knowledge and 
belief , and no material information has been concealed or misstated . I further , state that if any inaccuracy is 
detected in the application , I shall be liable to forfeiture of any benefits derived and other action as per law . 


Date : 
Place : 


(Signature or left thumb impression of 
Person with disability , or of his /her legal 
Guardian in case of persons with mental 
Retardation , autism , cerebral palsy and 

Multiple disabilities ). 


0828 


PDF 837 Domus , Toomad , te 3 , 9000 


280 - 0 


Encl: 


1. Proof of residence (Please tick as applicable ) 

(a ) Ration card , 
(b ) Voter identity card , 
(C ) Driving licence, 
(d ) Bank passbook 
(e ) Pan card , 
(f) Passport 
( g ) Telephone, electricity ,water and any other utility bill indicating the address of the application . 
(h ) A certificate of residence issued by a Panchayat, Municipality , Cantonment Board , any Gazette 

Officer, or the concerned Patwary or Head Master of a Govt. School, 
(i) In case of an inmate of a residential institution for persons with disabilities, destitute , mentally ill 

etc ., a certificate of residence from the head of such institution . 


2. Two recent passport size photographs 


(For office use only ) 


Date : 
Place : 


Signature of issuing authority 

stamp 


Form - 11 


Disability certificate 
( In cases of amputation or complete permanent paralysis of limbs and in cases of blindness) 

( See rule 4 ) 


(Name and Address of the Medical Authority Issuing the Certificate ) 


Recent pp size attested 
photograph ( showing face 
only ) of the person with 
disability 


Certificate No. 


Date 


This is to certify that I have carefully examined 


Shri/Smt/Kum . ........ 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


... .. .......... Son /wife/ daughter of Shri.......... 

on . .......... ............ ......... ... ..................... Date of 
Birth (DD /MM /YY ) Age ........... years , male /female ...... 

Registration No .... 
Permanent resident of House No........... Ward/Village/Street................ Post Office/District........ 


State 
Whose photograph is affixed above , and am satisfied that: 


(A ) He/she is a case of: 


Locomotor disability 


Blindness 


(Please tick as applicable ) 


XIDO - O 


FRIDF &37 DOZE, Todowo, se B , 9000 


09238 


(B ) The diagnosis in his /her case is ......... 


(A ) He/She has .............................% (in figure ) ...................... Percent (inwords) Permanent Physical 
impairment/blindness in relation to his/her . 

............ (part ofbody) as per guidelines (to 
be specified ). 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


2 . The applicant has submitted the following document as proof of residence : 


Nature of Document 


Date of Issue 


Details of authority issuing 

certificate 


Signature / Thumb impression 
of the person in whose favour 
disability certificate is issued 


(Signature and Seal of Authorised Signatory of Notified 

Medical Authority) 


Form - III 


Disability certificate 
(In case of multiple disbilities ) 


(Name and Address of the Medical Authority Issuing the Certificate ) 

(See rule 4 ) 


Recent pp size attested 
photograph (showing face only ) 
of the person with disability 


Certificate No. 


Date 


This is to certify that we have carefully examined Shri/Smt/Kum . ...... 


.... .... .. . . .. 


Son /wife /daughter of Shri.... 


Date of Birth .. ... ... ... ... ... .. .... .. .... .. ... ....Age . .. .. .... ... ..... year ,male /female .... 

(DD /MM /YY ) 


Registration No..... ... ............ Permanent resident of House No..... ... ...Ward/Village /Street........ ........ Post 


Office / District.. .. ... ......... State ...... 


Whose photograph is affixed above , and are satisfied that; 


Isl. 


(A ) He/She is a Case of Multiple Disability . His /her extent of permanent physical impairment/disability has been 

evaluated as per guidelines (to be specified ) for the disability ticked below , and shown against the relevant 
disability in the table below : 
Disability Affected part of the Diagnosis 

Permanent physical 
body 

impairmentmental 

disability (in % ) 
Locomotor disability 
2 . Low Vision 
3 . Blindness 

Both Eyes 
4 . Hearing impairment 
5 . Metal Retardation 

x 
6 . Mental illness 


1 . 


082 


FIDE 838 ODEJO , Toomoo , we 3 , gono 


200 - 0 


(B ) 


In the light of the above , his/her over all permanent physical impairment as per guidelines ( to be specified ), is as 
follows : 


In figures :- ......... . 


.... .. .. ... ... Percent. 


In words :- .. ......... 


. .... ... .... . ... percent. 


2 
3 


This condition is progressive / non progressive / likely to improve / not likely to improve . 

Reassessment of disability is : 
(i) Not necessary , 


Or 


(ii) 


is recommended / after ..............years............. months , and therefore this certificate shall be valid for 


. . . . . . . . . . . . . . . . . . . . 


(YY ) 


@ 
# 


(DD ) (MM ) 
e.g . Left/Right/both arms/legs 
e. g. Single eye/ both eyes 


$ 


e .g. Left/Right/both ears 


4 


The Applicanthas submitted the following document as proof of residence : 


Nature of Document 


Date of Issue 


Details of authority issuing certificate 


5 


Signature and Seal of the Medical Authority . 


| Name and Seal of Member 


Name and Seal ofMember 


Name and Seal of the Chairperson 


Signature/ Thumb Impression of 
the Person whose favor 
disability certificate is issued 


Form -IV 


Disability Certificate 
(In cases other than those mentioned in Forms II & III) 


( Name and Address of the Medical Authority Issuing the Certificate ) 

(See rule 4 ) 


Recent 


pp 


size 


attested 


photograph (showing face only ) 


of the person with disability 


Certificate No. 


Date 


This is to certify that we have carefully examined Shri/Smt/Kum . 

............Son/wife /daughter of Shri. 


. . . . . . . . .. . 


Date of Birth .... 

................Age ... .......... ....years , male /female .. 
( DD ) (MM ) (YY) 


XIDO - O 


FRIDF &37 DOZE, Todowo, se 3 , 9000 


0822 


Registration No .................... Permanent resident of House No ........... Ward/ Village/Street............... 
Post Office/ District............... State ....... .. .............Whose photograph is affixed above , and am 


satisfied that, he/she is a Case of ............. ....... ..... Disabiliy . His/her extent of percentage physical 


impairment/disability has been evaluated as per guidelines (to be specified ) and is shown against the 


relevant disability in the table below : 

Disability 


Diagnosis 


Affected part of the 

body 


2 


Permanent physical 
impairment mental 
disability (in % ) 


- 


Locomotor disability 


ai 


Low Vision 


ot 


Blindness 


Both eyes 


A 


Hearing impairment 
Metal Retardation 


X 


o 


X 


Mental illness 
(Please strike out the disabilities which are not applicable ) 


This condition is progressive/ non progressive / likely to improve / not likely to improve . 


3 


Reassessment of disability is : 
(i) Not necessary , 

Or 
is recommended / after .. . ... ..... ...years . ... ... . ..... months , and therefore this certificate shall be valid for 


@ 
# 
$ 


(DD ) (MM ) (YY ) 
e.g . Left/Right/both arms/legs 
e.g. Single eyel both eyes 
e.g. Left/Right/both ears 


(4 ) 


The Applicant has submitted the following document as proof of residence : 


Date of Issue 


Details of authority issuing certificate 


Nature of Document 


(Authorised Signatory of notified Medical Authority 


(Name and Seal) 


Countersigned 


Signature /Thumb impression 
of the person in whose favour 
disability certificate is issued 


(Counter Signature and seal of the CMO /Medical Superintendent/Head 

of Government Hospital, in case the Certificate is issued by a 
Medical authority who is not a government servant (with seal) 


N 


Note : In case this certificate is issued by a medical authority who is not a government servant, it shall be valid only if 
countersigned by the Chief Medical Officer of the District. 


Note : The principal rules were published in the Gazette of India vide notification number S .O . 908 (E ), dated the 31st 
December, 1996 . 


೧೪೩೮ 


FFVDFEIT DOUTE , ADSabt , te 3 , 9000 


280 - 0 


Form - V 


Intimation of Rejection of Application for Disability Certificate 

(See rule 4 ) 


No . ... . 


Dated : 


TO 


(Name and address of applicant 
for Disability Certificate) 
Sub : Rejection of Application for Disability Certificate 


Sir /Madam , 

Please refer to your application dated ............. For issue of a Disability certificate for the following disability; 


. . . . . . . . . . . . . . . . . 


Pursuant to the above application , you have been examined by the undersigned /Medical Board on . ............ ...., 
and I regret to inform that, for the reasons mentioned below , it is not possible to issue a disability certificate in your favour. 


( ii) 


( iii) 


3. 


In 


case 


you 


are 


aggrieved by the rejection of your application , you 

...... ..., requesting for review of this decision . 


may 


represent 


to 


Yours faithfully, 
(Authorised Signatory of the notified Medical Authority) 

(Name and seal) 


Annexure - II 
(G .O . No. WCD 65 PHP 2010 , dated : 18 - 02 - 2011) 


Guidelines issued by the Department of Women and Child Development, Bangalore , Government of Karnataka for the 
Medical Authorities and their Supervisors. 
i) Display of Information on the procedure for issue of disability certificate in the hospital and Institutes: A 
notice board should be prominently displayed in each PHC , CHC, Sub -Divisional Hospital and District Hospital indicating the 
procedure for issue of disability certificate . 
ii) Organisation of camps in collaboration with NGOs: The Medical Officers should organise camps in 
collaboration with NGOs Principals of Schools , etc ., For this purpose, Medical Superintendent/Head of Hospital/Distt. 
Medical Officermay collaborate with good NGOs and give due publicity . 
iii) Assistance of Para -Medics/Rehabilitation Professional for issue of disability certificate : Specialists mentioned in 
the Rules should , utilize the services/assistance of Para -Medics/Rehabilitation Professionals, if locally available as given 
below , so that assessment of disability is faster and smoother: 
Type of Disability 

Assisting paramedic /rehabilitation professional 
i) Locomotor Disability (including any form of Occupational Therapist/Physiotherapist/Orthotist and 
Cerebral Palsy) 

Prosthetist (Who are qualified and registered under 
ii) Leprosy -Cured 

Rehabilitation Council of India ). 
(i) Blindness 

Optometrist with required facility . 
(ii) Low Vision 
Hearing Impairment 

Audiologist /Speech Pathologist having access to 
audiometric lab facility /resources centre . 


SI. 


Mental Retardation 


Mental Illness 


Psychologist/Special Educator 
Psychologist/Clinical Psychologist 
Concerned paramedical personnel 


Multiple Disablities 


2020 - 0 


FIDES37 ODZIE , Rooiwao , we 3 , 9000 


opas 


iv ) System for maintenance of computerized databases : A sound computerized system for maintenance of information 

about receipt of each aplication with date along with the particulars of each applicant, date of issue of disability certificate 
and the name and designation of the medical authority issuing the certificates, should be developed , quickly . This 
information should bemaintained by each Hospital/institution , which is notified as a “Medical Authority ” u /s 2 (p ) of the PWD 
Act . Information about Disability Certificates issued should be furnished every fortnight to the ChiefMedical Officer as well 
as to the Disabled Welfare Officer of the Dist. The District Disabled Welfare Officer should forward this information at the 
end of every month to the State Commissioner for Disaabilities and the Welfare Secretary, and the District Chief Medical 
Officermay report likewise to the State Government of the State Health Commissioner. Compiled information for the whole 
state may be put on the website by the end of next month and should remain in public domain . 
System for regular check : A copy of each medical certificate issued at the level of PHC , CHC or Sub Divisional Hospital 
must be sent to the Chief Medical Officer of the district, the same day . The Chief Medical Officer or District Health and 
Family Welfare Officers should regularly monitor issue of disability certificate , by his subordinate medical authorities and 
keep a watch on the trend of issue of disability certificates in each PHC , CHC , Sub- divisional hospital , etc., The Chief 
Medical Officer should also get adequate sample test check done of all the certificates issued by his subordinate medical 
authorities to ensure that the certificates are being issued as per the guidelines issued for Evaluation of Various Disabilities 
and Procedure for Certification by the Ministry of Social Justice and Empowerment under Notification No . 16 - 18 /97 -NI, dated 

1st June 2001. 
vi) Photograph on Disability Certificate : The disability certificate should include only passport size photograph of the persons. 

There is no need to attach photograph displaying the body part which is affected by the disability . 
Barrier – free PHCS, CHCs Sub -Divisional Hospitals and District Hospitals: It is necessary that all the PHCS, CHCS 
Sub -Divisional Hospitals and District /State Hospitals are made barrier -free for persons with disabilities by providing ramps , 
hand rails and other facilities , in the shortest possible time. 
Circulation of guidelines for assessments and evaluation of disabilities : The State Government has sent the copies of 
guidelines on assessment and evaluation of different types of disability to all hospitals and institutions who are authorized to 
issue disability certificates . 
Taking service of non - governmental specialists and testing facilities and issue of guidelines for their empanelment: 
Since in severalGovernment Hospitals, specialists and facilities for testing for some of the disabilities may not be available, it 
may be necessary to take the sevices of retired government specilalists or non - government specialists . 
Training of Doctors : Doctors in PHCS , CHCs and Sub -Divisional and District Hospitals must be oriented regarding new 
systems procedure for issue of disability certificates , and method of evaluation / assessment of disabilities . A comprehensive 
training programme should be organized at the earliest to cover all the doctors by the Department of Health & Family 
Welfare , Medical Education , and Department of Labour. 
Awarenes generation : The Department of Health & Family Welfare , Medical Education Department of Labour should take 
suitable measures to give wide publicity to the new procedure through mass media including newspapers, radio and T .V . 
Camps/Group Approach for issue of Disability Certificate : Camp/Group approach for issuing the disability certificate 
may be dovetailed with other camps in the district. Special efforts should be made to hold camps in near colonies , if any, of 

leprosy cured persons, to reach out to them , and give them disability certificate , as appropriate . 
xiii) 

Maintenance of a Directory /Registry of doctors working in notified Medical authorities that are competent to issue 
Disability Certificates : It is instructed to all the Medical Authorities that the disability certificates will be issued only by the 
doctors authorized for the purpose . It must be ensure that, under no circumstances, these certificates are issued by any un 
authorized person ( e.g . a paramedical staff who may be working as in charge of a PHC /CHC on a particular day or period ). 
It is necessary that comprehensive directory or registry is maintained at the State and Distt. Levels of each doctor who is 
authorized to issue disability certificates, along with his authenticated specimen signatures. A copy of each certificate issued 
below the district level, which will be received in the office of the District Health & Family Welfare Officer (DHO ) should be 
scrutinized and discrepancy noticed , if any should be brought to the notice of DHO without delay, for taking immediate 

corrective action . 
xiv ) Verification of the disability certificates before the persons with disabilities are given employment based on 

reservation in Government jobs: Since the system for issue of disability certificate is being simplified and decentralized , 
there may be possibility of its misuse, considering that employment in Government thourgh reservation is a high value 
benefit. To preventmisuse of the liberalized system the recruitment agencies should ensure that the Medical Boards which 
conduct medical examination before the appointment of person in Government and also verify the correctness of the 


೧೪೪೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೫ , ೨೦೧೧ 


ಭಾಗ - ೧ 


XV ) 


Xvi) 


disability certificate produced by a candidate . In case of disabled candidates, a report on the disability certificate should also 
be sent along with medical report . 
Hold : training/orientation camps for all Doctors who would be exercising powers to issue disabilities certificates under the 
new system , so as to fully familiarize them with it. 
Generate awareness among the public as well as persons with disabilities about the new system for issue of disabilities 
certificates . 
While facilitating issue of disabilities certificates by carring out systematic changes as above, it would also be necessary to 
build in necessary checks to ensure prevention of its misuse. Attention is specially invited to above Sl. No. 13 and 14 in this 
regard . In particular while granting benefits of reservation in employment the board which assess candidates medical fitness , 
must also verify the correctness of disabilities certificates . 
All the Medical Auhorities are hereby instructed to comply with instruction strictly as per the above guidelines. 


xvii) 


P . R . No 540 


B . Kamalamma 
Under Secretary to Government- 2 
Women and Child Development Department 


ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ವಿಷಯ : ಬೀದರ್ ಜಿಲ್ಲೆಯ ಹುಮ್ರಾಬಾದ್ ಕಂದಾಯ ತಾಲ್ಲೂಕಿನಲ್ಲಿನ ಹೆಚ್ಚುವರಿ ನೋಟರಿ ಹುದ್ದೆ ಭರ್ತಿ ಬಗ್ಗೆ . 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ : ಲಾ 74 ಎಲ್‌ಸಿ ಎಲ್ 2008 ದಿನಾಂಕ 29 - 05 - 2010 . 

2) ಸರ್ಕಾರದ ಪತ್ರ ಸಂಖ್ಯೆ: ಲಾ 146 ಎಲ್‌ಸಿ ಎಲ್ 10 ದಿನಾಂಕ 12 - 07 - 2010 . 
3) ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಬೀದರ್ ಇವರ ಪತ್ರ ಸಂಖ್ಯೆ ಆಡಳಿತ/ ಜಿಸನ್ಯಾ 920 /2010 

ದಿನಾಂಕ 18 - 09 - 2010. 
4) ನೋಟರಿಗಳ ತಿದ್ದುಪಡಿ ನಿಯಮಗಳು 2009ರ ಅಧಿಸೂಚನೆ ಸಂ . ಜಿಎಸ್ ಆರ್ 114( ಇ) ದಿನಾಂಕ 24 - 02 - 09, 
5) ಅಧಿಸೂಚನೆ ಸಂಖ್ಯೆ ಲಾ 61 ಎಲ್‌ಸಿಎಲ್ 09 ದಿನಾಂಕ 24 - 07 -10. 

6) ಸಂದರ್ಶನ ಸೂಚನಾ ಪತ್ರ ಸಂಖ್ಯೆ : ಲಾ 146 ಎಲ್‌ಸಿಎಲ್ 2010 . ದಿನಾಂಕ 04 - 12 -10. 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ದಿನಾಂಕ 29 - 05 - 2010ರ ಸರ್ಕಾರಿ ಆದೇಶದಲ್ಲಿ ಹುಮ್ನಾಬಾದ್ ಕಂದಾಯ ತಾಲ್ಲೂಕಿನಲ್ಲಿ ಹೆಚ್ಚುವರಿಯಾಗಿ 
ಸೃಜಿಸಲಾಗಿದ್ದ ನೋಟರಿ ಹುದ್ದೆಯನ್ನು ಭರ್ತಿ ಮಾಡಲು ನೋಟರಿಗಳ ಅಧಿನಿಯಮ /ನಿಯಮಗಳು ಹಾಗೂ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು 
ಸೇವಾ ಷರತ್ತು) ನಿಯಮಗಳಡಿಯಲ್ಲಿ ಪರಿಶಿಲಿಸಿ ಸೂಕ್ತ ಪ್ರಸ್ತಾವನೆಯನ್ನು ಕಳುಹಿಸಿಕೊಂಡುವಂತೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಬೀದರ್ 
ಇವರನ್ನು ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರ ದಿನಾಂಕ 12 - 07 - 2010ರ ಪತ್ರದಲ್ಲಿ ಕೋರಲಾಗಿತ್ತು . ಆದರಂತೆ ಮೇಲೆ ಓದಲಾದ ಕ್ರಮ ಸಂಖ್ಯೆ ( 3) ರ 
ದಿನಾಂಕ 18 - 09 - 2010ರ ಪತ್ರದಲ್ಲಿ 22 ಜನರ ಮೆಮೋರಿಯಲ್ಸ್ಗಳನ್ನೊಳಗೊಂಡ ಪ್ರಸ್ತಾವನೆಯನ್ನು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 
ಬೀದರ್ ರವರು ಸಲ್ಲಿಸಿರುತ್ತಾರೆ. ಆ ಪ್ರಸ್ತಾವನೆಯನ್ನು ಮೇಲೆ ಓದಲಾದ ಕ್ರಮ ಸಂಖ್ಯೆ ( 4) ರ ನೋಟರಿಗಳ ತಿದ್ದುಪಡಿ ನಿಯಮಗಳು 2009 ರನ್ವಯ 
ಕರ್ನಾಟಕ ರಾಜ್ಯದಿಂದ ನೋಟರಿಗಳ ನೇಮಕಕ್ಕಾಗಿ ಮೇಲೆ ಓದಲಾದ ಕ್ರಮ ಸಂಖ್ಯೆ (5) ರ ದಿನಾಂಕ 24 - 07 - 10ರ ಅಧಿಸೂಚನೆಯಲ್ಲಿ ರಚಿಸಲಾಗಿರುವ 
ಸಂದರ್ಶನ ಮಂಡಳಿಯ ಪರಿಶೀಲನೆಗೆ ಕಳಿಸಿ ಎಲ್ಲಾ ಅಭ್ಯರ್ಥಿಗಳನ್ನು ಸಂದರ್ಶನ ಮಂಡಳಿಯ ಮುಂದೆ ಸಂದರ್ಶನಕ್ಕೆ ಹಾಜರಾಗುವಂತೆ ಮೇಲೆ 
ಓದಲಾದ ಕ್ರಮ ಸಂಖ್ಯೆ (6) ರ ಸೂಚನಾ ಪತ್ರದಲ್ಲಿ ಸೂಚಿಸಲಾಗಿತ್ತು. ಆದರಂತೆ ಸಂದರ್ಶನ ಮಂಡಳಿಯು ಸಂದರ್ಶನ ನಡೆಸಿ ದಿನಾಂಕ 22 - 12 - 2010 
ರಂದು ಆಯ್ಕೆ ಪಟ್ಟಿಯನ್ನು ಸಲ್ಲಿಸಿದೆ. 
ಸಂದರ್ಶನಾ ಮಂಡಳಿಯ ಶಿಫಾರಸ್ಸನ್ನು ಸರ್ಕಾರವು ಪರಿಗಣಿಸಿದೆ . ಆದರಂತೆ ಈ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ : ಲಾ 146 ಎಲ್ ಸಿಎಲ್ 2010 ಬೆಂಗಳೂರು, ದಿನಾಂಕ 19 -02 - 2011 
- ನೋಟರಿ ಅಧಿನಿಯಮ (1952 ) ಹಾಗೂ ಇದರ ಅಡಿಯಲ್ಲಿ ರಚಿಸಲಾಗಿರುವ ನೋಟರಿ ನಿಯಮಗಳು (1956) ಹಾಗೂ ತಿದ್ದುಪಡಿ 
ನಿಯಮಗಳು 2009 ರನ್ವಯ ನಿಯಮ 8(1) ರಲ್ಲಿ ಪ್ರದತ್ತವಾಗಿರುವ ಅಧಿಕಾರದನ್ವಯ ಶ್ರೀ ರಾಮರಾವ್, ವಕೀಲರು, S /o ಚಂದ್ರಕಾಂತರಾವ್ ದುಮಾಲೆ 
ಹಲ್ಲಿಖೇಡ ( ಬಿ) ಅಂಚೆ ಹುಮ್ನಾಬಾದ್ ರವರನ್ನು ವೃತ್ತಿ ಪ್ರಮಾಣ ಪತ್ರ ನೀಡಲಾದ ದಿನಾಂಕದಿಂದ ಐದು ವರ್ಷಗಳ ಅವಧಿಗೆ ಹುಮ್ರಾಬಾದ್ ಕಂದಾಯ 
ತಾಲ್ಲೂಕಿನ ನೋಟರಿಯನ್ನಾಗಿ ನೇಮಿಸಿದೆ. 

ಸದರಿ ವಕೀಲರು ಲೆಕ್ಕ ಶೀರ್ಷಿಕೆ 0070 - ಇತರೆ ಆಡಳಿತಾತ್ಮಕ ಸೇವೆಗಳು - 01 ನ್ಯಾಯಪರಿಪಾಲನೆ 501 -0 - ಇತರೆ ಸ್ವೀಕೃತಿಗಳು - 06 ಇತರೆ 
ಬಾಬುಗಳಿಗೆ (0070 - 01 -501- 0 - 06 ) ನೋಟರಿ ನಿಯಮಗಳಲ್ಲಿ ನಿಗದಿಪಡಿಸಲಾದ ರೂ . 1000 - 00 ( ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು 
ಸರ್ಕಾರಿ ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ 
ನಂತರ ಅವರಿಗೆ ವೃತ್ತಿ ಪ್ರಮಾಣ ಪತ್ರ ನೀಡಲಾಗುವುದು. 

ವೃತ್ತಿ ಪ್ರಮಾಣ ಪತ್ರ ನೀಡಿದ ನಂತರ ಶ್ರೀಯುತರ ಹೆಸರನ್ನು ನೋಟರಿ ಅಧಿನಿಯಮ (1952) ರ ಕಲಂ 4ನೇ ಪ್ರಕರಣದಡಿ ಸರ್ಕಾರ 
ನಿರ್ವಹಿಸುತ್ತಿರುವ ಪಟ್ಟಿಯಲ್ಲಿ ನಮೂದಿಸಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ನಾ . ಮಹಾಲಕ್ಷಮ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ - 2) 
ಪಿ . ಆರ್ . ನಂ . 541 

ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


) 


) 


